ಪ್ರಕಟನೆಯ ೨೯ ನೆಯ ವರ್ಷ: ೧೯೯೪ 
೨೬೫ 


ಡಿ. ಜಿ. ಹಾಜವಗೋಳ 
ಮಾದಾರ ಚೆನ್ನಯ್ಯನ ರಗಳೆ : ಸಾಂಸ್ಕೃತಿಕ ಅಧ್ಯಯನ 


ಅಶೋಕ ನರೋಡೆ 
ದು. ನಿಂ. ಬೆಳಗಲಿ ಅವರ "ದೇವದಾಸಿ? 


ಡಾ. ಜಿ. ಎಸ್‌. ಆಮೂರ 

ಕುವೆಂಪು ಕಾದಂಬರಿಗಳಲ್ಲಿ ಪ್ರಕೃತಿ ಹಾಗೂ ಸಂಸ್ಕೃತಿ 
ಅಕ್ಕನ ವಚನ-ಹೊಳೆದ ಅರ್ಥ : ಚರ್ಚೆ 
ಲಿಂಗಾಯತ ಧರ್ಮ X ಹಿಂದೂ ಧರ್ಮ : ಚರ್ಚೆ 


ನಿಜಯಲಕ್ಷ್ಮಿ ಕುಲಕರ್ಣಿ, ಯು. ಆರ್‌. ಲಲಿತಾ 
ಅವರ ಕವನಗಳು 


ಚೆಂಪಾಕಾಲಂ 


ಶಿಖಂಡಿಗಳು ಮತ್ತು ಕಾಣದ ಕೈ 


ಸಂಪುಟ ೨೯ : ಸಂಚಿಕೆ ೯ ಸಪ್ಟಂಬರ ೧೯೯೪ 


ಸಂಶ್ರಮಣ ಡೋ 


ಸಪ್ಟಂಬರ ೧೯೯೪ ಸಲಹಾ ಸಂಪಾದಕ 
ಸಂಪುಟಿ ೨೯: ಸಂಚಿಕೆ ೯ ಚಂದ್ರಶೇಖರ ಪಾಟೀಲ 


ಇ ಡಿ ಎ ಪ್ರೆಸ್‌, ಸ್‌) ಳ್ಳಿ ಪಟ್ಟ ) 
ಶಿಖಂಡಿಗಳು ಮತ್ತು ಕಾಣದ ಕ್ಸ ಚಂದ್ರಶೇಖರ ಪಾಟೀಲ (0 


sd ಉಡು ನ್‌್‌ ಗಾಳಿ ಇ ನರಂ ಇಲೆ 0 
ಒಂದೂ ಸಾಂಸ್ಕೃತಿಕ ಅಧ್ಯಯ we ಹಾಜವಗೋ ಗೆ [ss 
ಕ — ರ್ಟ ಶ್ರೋ ಕಾಕ್‌ ಒಗ್ಗು ದ್ರ ಮಣ ಸು*ಷ . ರಿ 
ಬಿಡಬಾರದೆ ) (ಕವನ ಎಜಯಿರಕ್ರ್ಮ ಕುಲರ್ಕಾ ಆತೆ | 
ನೆ pC pe ೨ ಜೆ ಗಂಹ ಇಿ ೧೧ 
ದು. ನಿಂ. ಬೆಳಗಲಿ ಅವರ ದೇವದಾಸಿ ಅಶೋಕ ನರೋಡ ೨೭ 
[5 ಗವ ಹ ಶ್ವ ಗಾಳ ಕಾಳಿ ಗ೧ಿವಣ ಗ ಶರದ ದ, ಅಲ್ಲ ಇ ಶರ 
ಅಕ್ಕನ ವಚನ : ಹೂಳದ ಅರ್ಥ (ಚರ್ಚೆ) ಜೆ. ಶ್ರೀನಿವಾಸಮೂರ್ತಿ 
ಹ ವ ಲ. 2 2 
ಸೀದಿಂರ Ah 
ಮಾಲೆ ತಾಲ ದ್ರ po A — 
ಲಿಂಗಾಯತ ಧರ್ಮ ಹಿಂದೂ ಧರ್ಮಗಿಂದ 
ರಾ ಛ ವ ಉ್ಮಂಸಾಇರ ತಾಳೆ ಗಂತಾ 6 
ಜ್ಞ ನ್ನವಾದುದೆ ? (ಚರ್ಚೆ) ನೀಲಗಂಗಯ್ಯ ಪೂಜಾ ೩೯ 
4 ಜಭಿಎ ಇ PE ಗ್ಯ ಇಫ್‌ 
ಕುಂಕುಮ ಪುರಾಣ (ಕವನ) ಯುಂ. ಆರ್‌. ಲಲಿತಾ ೪೬ 
ಎ = ಖಿನೌ 
ಕುವೆಂಪು ಕಾದಂಬರಿಗಳಲ್ಲಿ 
ನಹ ಶಿರ ತಗದು. ಶ್ರಿ (೧೫೬ > ನು ನ ನಗೆ 
ಪ್ರಕೃತಿ ಹಾಗೂ ಸಂಸ್ಕೃತಿ (ಭಾಗ ೧) ಜಿ. ಎಸ್‌. ಆಮೂರ ೪೭ 
ನಹ ಉುಖೆ ಕ BR ಗು 
ಪುಸ್ತಕ ವಿಮರ್ಶೆ ಮಂದಾರವಲ್ಲಿ'ಆರ್ಕೆ ೬0 
ನಂತೆ “೧ ued | ಇ. 
[ಸೂಚನೆ : ೯ ರಿಂದ ೨೪ನೇ ಪುಟಗಳಡಿಯಲ್ಲಿ ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ 
ಎಂದು ತಿದ್ದಿಕೊಳ್ಳ ಬೇಕು.] 
ಲ 


SANKRAMANA 265 

A Monthly in Kannada 
Septenber 1994 Vol. XXIX No. 9 

Sankramana Prakashana Dharwad-580 001 Phone : 40509 
Printed at Chandana Mudrana, Dharwad-3 Phone ; 44863 
Annual Subscription : Rs. 50/- 


ಚೆಂಪಾಕಾಲಂ 


ಶಿಬಂಡಿಗಳು ಮತ್ತು ಕಾಣದ ಕೈ 


ಚಂದ್ರಶೇಖರ ಪಾಟೀಲ 


ನಾನು ನಾಟಕ ಗೀಟಕ ಬರೆಯದೆ ಹದಿನೈದು ವರ್ಷದ ಮೇಲಾಯಿತು. ಅನೇಕರು 
ಕೇಳುತ್ತಾರೆ : `ನಾಟಕ ಯಾಕ ಬರೆಯೋದಿಲ್ಲ ನೀವು? ' ಅಂತ. “ನಾಟಕ ಯಾಕ 
ಬರೀತೀರಿ ನೀವು? ' - ಎಂಬ ಪ್ರಶ್ನೆಗಿಂತ ಇದು ಒಳ್ಳೆಯ ಪ್ರಶ್ನೆ ಅಂತ ನನಗ 
ನ್ನಿಸಿ, ಆ. ಗೆಳೆಯರನ್ನು ನಾನು ಶೋಚನೀಯವಾಗಿ, : ನಾಟಕೀಯವಾಗಿ ಮತ್ತು 
ಸೀರಿಯಸ್ಸಾಗಿ ಕೇಳುವುದುಂಟು : "ನೋಡೆ ಪಾ. ನನ್ನ ಹತ್ತಿರ ಎಲ್ಲಾ ಐತಿ. 
ಸೀನರಿ, ಸೆಟಿಂಗು, ಮ್ಯೂಜಿಕ್ಕು, ಡೈಲಾಗು, ಪಾರ್ಟು, ಸನ್ನಿವೇಶ, ಜೋಕ್ಸು 
ಎಲ್ಲಾ ಅದಾವು. ನನಗ ಯಾವುದಾದ್ರೂ ಒಂದು ಕಧಿ ಸಪ್ಲಾಯ್‌ ಮಾಡ್ತೀ 
ರೇನು? ” ... ಅಂಥ ಒಂದು ಕತೆ ಸಿಕ್ಕರೆ ಸಾಕು, ಒಂದು ನಾಟಕ ಹೊಸೆದು 
ಅದರ ಕತೆ ಮುಗಿಸಬಲ್ಲೆ ನಾನು-ಎಂಬ ಎಡಸೊಕ್ಕಿನ ಮನುಷ್ಯ ನಾನು. 
ಜಾನಪದ ಭಂಡಾರಕ್ಕೆ ಕ್ಸ ಹಚ್ಚ ಬೇಕೆಂದರೆ ಅದನ್ನು ಈಗಾಗಲೇ ಕಂಬಾರ, 
ಕಾರ್ನಾಡರು. ಗೊತ್ತಿಗೆ ಹಚ್ಚಿ, ಜಾನಪದವನ್ನು ಕದ್ದರೆ ಇವರೇ ಹೀಗೆಯೇ 
ಕದಿಯಬೇಕು. ಎಂಬ “ಆದರ್ಶ' ವನ್ನೇ ನಮ್ಮ ಮುಂದೆ ಇಟ್ಟಿದ್ದಾರೆ. ಹನ್ನೆರ- 
ಡನೇ ಶತಮಾನದ. ಬಸವಣ್ಣ ಗಿಸವಣ್ಣ ರಿಗೆ ಗಂಟು ಬೀಳಬೇಕೆಂದರೆ ಅವನನ್ನು 


ನಮ್ಮ ನಾಟಕಕಾರರು ಈಗಾಗಲೇ ಚಿಂದಿ ಚಿಂದಿಮಾಡಿ ಹೊಳೆ ಕಾಣಿಸಿದ್ದಾ ರೆ. 


ನನಗನಿಸುತ್ತದೆ : ನಮ್ಮ ಸುತ್ತಲೂ ಇರುವ, ನನಗೆ ಪರಿಚಿತವಾದ ಕನ್ನಡ 


ಸುಹಿತ್ಯಿಕ-ಸಾಂಸ್ಕೃ ತಿಕ ಲೋಕದಲ್ಲಿ € ಯಾಕೆ ನಾನು "ಕತೆ' ಗಾಗಿ ಹುಡುಕ 


ಬಾರದು? ಏನೇನೋ ನಡೆಯುತ್ತದೆ ನಮ್ಮ ಎದುರಿನಲ್ಲೇ. ಎಂಥೆಂಥವರೋ 


ದಂ 
ತಮ್ಮ ಅವತಾರ ತೋರುತ್ತಿದ್ದಾ ರೆ--ಅನೇಕ ಭಂಗಿಗಳಲ್ಲಿ --- 
ಬಂಡಾಯ ಸಾಹಿತ್ಯ ವಲಯದಲ್ಲಿ “ಬಂಡಾಯದ ಗಾಂಧಿ” ಎಂದು ಖ್ಯಾತರಾದ 
ವರು ಬರಗೂರು ರಾಮಚಂದ್ರಪ್ಪ. ಬಂಡಾಯಕ್ಕೆ ಕೆಲವರು "ಡಂಬಾಯ' ಅನ್ನು 
ತ್ತುರೆ. ( ಈ ಹೆಸರು ಕೊಟ್ಟ ಲಂಕೇಶರನ್ನು ನಾವು, ಅವರ ಶೈಲಿಯಲ್ಲಿಯೇ 


'ಸಂಕ್ರಮಣ-೨೬೫ / ಸಪ್ಟಂಬರ. ೧೯೯೪ ೧ 


ಕಳ NTT («ಫಿ 
'ಮಂಕೇಶ' ಅನ್ನಬಹುದು ! ) ಅವರ ವಲಯದಲ್ಲಿ ಬರಗೂರರು '"ಬಂಕಿ 


ಬರಗೂರು'. 


ಕಳೆದ ಕೆಲವು ತಿಂಗಳುಗಳಿಂದ ವಾದ-ವಿವಾದದ ವಸ್ತು ವಾಗುತ್ತಿದ್ದಾ ರೆ ಇವರು. 
ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ತಮ್ಮ ಅಧ್ಯಕ್ಷತೆಯ ಅವಧಿಯ 9 ಅಕಾಡೆಮಿ 
ಹೊರತಂದ ಬಹು ಸಂಖ್ಯೆಯ ಸ ಬಗ್ಗೆ ಧಾರವಾಡದ ವಿಚಾರ ಸಂಕಿರಣದ 
ಸಂದರ್ಭದಲ್ಲಿ ಗೊತ ಳಿದ ಮಾತುಗಳು ಪತ್ರಿಕೆಗಳಲ್ಲಿ We 
ರಾಜಧಾನಿ ಬೆಂಗಳೂರಿನ ವ `ಜಾಗ್ಗತ' ಸಾಹಿತಿಗಳು ಸಿದ್ದ ಲಿಂಗಯ್ಯ 

ಶೂದ್ರ ಶೀನಿವಾಸ, ಕೆ. ಠಂ. ನಾಗರಾಜ--ಬರಗೂರರು ' "ಸ್ವಂತ ಶಂಖ: 
ಊದುತ್ತಿದ್ದಾರೆಂದು ಹೇಳುತ್ತಾ ಜಾನಪದ . ಅಕಾಡೆಮಿ ಮಾಡಬೇಕಾದ್ದ ನ್ನು 
ಇವರ್ಯಾಕೆ ಮಾಡಬೇಕಾಗಿತ್ತು ಪ? ಎಂಬ ತಕರಾರು ತೆಗೆದರು: ಪ್ರಜಾವಾಣಿಯ 
ವಾಚಕರ ವಾಣಿಯಲ್ಲಿ. ಬಹಳ ಕಡೆಯಿಂದ ಪ್ರತಿಭಟನೆ ಬಂತು; ಬರಗೂರರೂ 
ಸ್ಪಷ್ಟೀಕರಣ ಕೊಟ್ಟರು. ನಾನು, ಈ ಮೂವರು “ಯಾರವೋ ಶಂಖ' ವಾಗಿರ 
ಬಹುದೇ ಅಂತ ಶಂಕಿಸಿ, ಈ ಶಿಖಂಡಿಗಳನ್ನು ಮುಂದೆ ಮಾಡಿಕೊಂಡು ಯುದ್ಧ 
ಮಾಡುವವರು ಬಯಲಿಗೆ ಬರಲಿ ಅಂತ ಸವಾಲು ಎಸೆದೆ. ಈ ಮೋಡಿಗೆ 
ಬಲಿಬಿದ್ದ ಕೆ. ಮರುಳಸಿದ್ದಪ್ಪ ಪ್ರ ಭ್ಯ ರೀತಿಯಿಂದ ಮರ್ಯಾದಸ್ಥರೂ 
ಸಜ್ಜನ ನರೂ ಎಂದು ಲೋಕ ಎಖ್ಯಾತರಾದ "ಸಮನ್ವ ಯ” ಕವಿಗಳೊಬ್ಬರು” ಈ 
“ಕೊಳಕು ಮಂಡಲ' ದ ಅಧಕ್ಷರಾಗಿರಬಹುದೇ ಎಂಬ ಸೆಂಶಯ `-ಗಾಢವಾಗು 
ತ್ತಿದ್ದಂತೆ, ಲಂಕೇಶ ಪತ್ರಿಕೆಯ ಲೌಡಸ್ಟೀಕರುಗಳಲ್ಲಿ ಒಬ್ಬರಾದ ' ಡಿರಂ ನಾಗರಾಜ 
ಅವರು ಬರಗೂರರ ಉಪಸಂಸ ಸ ತೆ ಕುರಿತ ಲೇಖನವೊಂದನ್ನು ಚಿಂದಿ ಚಿಂದಿ 
ಮಾಡಿ -ಕೊಳಕು ಮಂಡಲದ ವ್ಯಾಪ್ತಿಯನ್ನು ಸೂಚಿಸಿದರು. ['"ಕಿರಂ' ಗೆ ಪ್ರಾಸ 
ವಾಗಿ: 'ಡಿರಂ' ಇದೆ ಅಷ್ಟೆ. ಇವರು ಡಿ. ಆರ್‌. ನಾಗರಾಜ, ಮೂರನೇ ಜಗತ್ತಿನ 
ಶ್ರೇಷ್ಠ ವಿಮರ್ಶಕರಲ್ಲಿಯೋ ಜಗತ್ತಿನ ಮೂರನೇ ( ದರ್ಜೆಯ ?) ಶ್ರೇಷ್ಠ 


ವಿಮರ್ಶಕರಲ್ಲಿ ಖೋ ಒಬ್ಬರೆಂದು ಇವರ ಖ್ಯಾತಿ ಹರಡುತ್ತಿದೆ. ಯು. ಅರ್‌. 


- ಕನ್ನಡ ಸಾಹಿತ್ಯ ದಲ್ಲಿ ಹಾಲಿ ಅನೇಕ ದ್ದ RS ಗಡಡ ಇವರನ್ನು ಅವ 
ಪದವಿ-ಪಟಿ ಯೊಂದಿಗೆ "ದಲಿತ ಕವಿ ಡಾಕ್ಟರ್‌ ಸಿದ್ದಲಿಂಗಯ್ಯ” ಎಂದು ಯಾವಾಗಲೂ. ವರ್ಣಿ 
ಲಾಗುತ್ತ ದೆ ಇವೆಲ್ಲಾ ಕಟ್ಟಿಕೊಂಡೇ 'ಹುಟ ರಬೇಕೇನೋ ಎನ್ನು ವಂತೆ. ಅವರಿಗೂ ಅದು 
ಅಭಿಮಾನದ "ಅಲಂ ಕಾರವೇ. ನಾವು ನಮ್ಮ ಅ; ನ ಸೊಲಕೆ ವಷವ ಸಂಕ್ಷಿಪ್ತಗೊಳಿಸಿ 
“ದಕಡಾಸಿ', ಎಂದು ಕರೆಯಬಹುದು. ಶೂದ್ರ ಶ್ರೀನಿವಾಸರಂತೂ “ಶೂದ್ರ ಶ್ರೀ" ಎಂದೋ. 


ರ 
ಸ 
ಸಿ 


ಇನ್ನೂ ಧ್ವನಿಪೂರ್ಣವಾಗಿ “ಶೂ” ಎಂದೋ ಜಗತ್‌ಪ್ರಸಿದ ರಾದವರು. ಕಿ.ರಂ.ನಾಗರಾಜ 
ಅವರು “ಬಹಶಃ ತಮ್ಮ ಕಿರುಗುಡುವ ಧ್ವನಿಪಟಲಗಳಿಂದಾಗಿ-"ಕಿರಂ' ಎಂದೇ ಆತ್ಮೀಯ 
ವಲಯದಲ್ಲಿ ಪರಿಚಿತರು. ಕ 


ಕ ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ 


ಅನಂತಮೂರ್ತಿ ಎಂಬ ಮೈ-ದಾಸನ ಸ್ಪರ್ಶದಿಂದಾಗಿ ಇವರನ್ನು ಹಂಪಿ ವಿ.ವಿ 
ಯಲ್ಲಿ 'ಯು. ಆರ್‌, ನಾಗರಾಜಮೂರ್ತಿ' ಎಂದು ಕರೆಯುತ್ತಿದ್ದಾ ರಂತೆ"! ] 


ಅಂತೂ ವ್ಯಾಪಕ ಪ್ರತಿಭಟನೆಯಿಂದಾಗಿ ಮತ್ತು. ಅದಕ್ಕೆ ಸಿಕ್ಕ ಉಚಿತ ಪ್ರಕಟ 
ನಾವಕಾಶದಿಂದಾಗಿ, ಕೊಳಕು ಮಂಡಲಾಧ್ಯಕ್ಷರ ಹುನ್ನಾರ ಕೊನೆಗೊಂಡು 
ಮೂವರು ಶಿಖಂಡಿಗಳು ಮಾತ್ರ, ಸತೀಶ ಕುಲಕರ್ಣಿ ಅವರಿಂದ “ತ್ರಿಶಂಕು'ಗಳಾಗಿ 
ಮಾರ್ಪಟ್ಟು, ಡಿರಂ ಅವರ ಬಾಲಲೀಲಾ ವಿನೋದಗಳಿಗೆ ಕತ್ತರಿ ಹಾಕಲಾಯಿತು. 


ನವೋದಯ ಸಾಹಿತ್ಯದಲ್ಲಿ ಘನಗಂಭೀರವಾಗಿ ಆಗಿನ ಸಾಹಿತಿಗಳು ನಡೆಸಿದ್ದ ಜಾತಿ 
ಆಧಾರಿತ ಸುಪ್ತ ಸಮರಗಳ ಬಗ್ಗೆ ಕೇಳಿದ್ದೆ ವೆ. ನವ್ಯದ ಸಂದರ್ಭದಲ್ಲೂ 'ಮುಖ 
ವಾಗಿ ವ್ಯಕ್ತಿಗಳ ಸುತ್ತ ಗುಂಪುಗಳು ಹುಟ್ಟಿ ಕೊಂಡು ರಾಜಕೀಯ ನಡೆಯುತಿ 
ಪ್ರಕರಣಗಳೂ ಸಾಕಷ್ಟಿದ್ದುವು. ಆದರೆ ಈಗಿನ ಸನ್ನಿವೇಶದಲ್ಲಿ ಯಾಕೋ ಸಾಹಿ 
ಗಳಿಗೆ ಆಧಿಕಾರ ಸ್ಥಾ ನ, ಶಾಸಕತ್ವದ ಮಾನ, ರಾಜ್ಯೋತ್ಸವ ಪ್ರಶಸ್ತಿಗಳು ಲಭ್ಯ 
ವಾಗುತ್ತಿರುವ ಅವಕಾಶಗಳಿಂದಾಗಿ ಸಾಹಿತಿಗಳ ನಡುವಣ ವಿಕೃತ ಸಂಬಂಧಗಳು 
ವಿಮರ್ಶೆ-ಮೌಲ್ಯೀಕರಣ-ವೈಭವೀಕರಣಗಳ ಎಲ್ಲೆ ವೂರಿ ಏನೇನೋ ಆಯಾಮ 
ಪಡೆಯುತ್ತಿರುವುದು ಒಟ್ಟು ನಮ್ಮ ಸಾಂಸ ತಿಕ ಅಧಃಪತನದ ಸಂಕೇತವಾಗಿರ 
ಬಹುದೇ ಅನ್ನಿಸಿದರೂ, ಇದೇ ಸಾಹಿತಿಗಳು ಅಕ್ಷರ ಪ್ರಪಂಚದಲ್ಲಿ ಕಟೆದಿಟ್ಟ 
ಅನೇಕ ಉತ್ತಮ ಕೃತಿಗಳು ಸಾಲುಗಟ್ಟಿ ಕಣ್ಣ ಮುಂದೆ ನಿಂತಾಗ "ಇದೆಲ್ಲಾ 
ಏನು? ' ಅಂತ ದಿಗ್‌ಭ್ರಮೆ ಆಗುತ್ತದೆ. 


ಜೆ 


[ey 


b 
ಇ BL 


[8 


ಬರಗೂರ ಪ್ರಕರಣ ಇಲ್ಲಿಗೇ ಮುಗಿಯಿತು ಅಂತ ಅವರ ಆತ್ಮೀಯರು ಸಮಾ- 
ಧಾನದ ನಿಟ್ಟು ಸಿರುಗಳನ್ನೂ » ಅವರ ವಿರೋಧಿಗಳು ಅತೃಪ್ತಿಯ ಉಬ್ಬಸಗಳನ್ನೂ 
ಬಿಡುತ್ತಿರುವಾಗ, ಒಮ್ಮೆಲೇ ಬರಗೂರು ಅಕಾಡೆಮಿಯ ಅಧ್ಯಕ್ಷ ಸ್ಥಾ ನಕ್ಕಿ 
ರಾಜೀನಾಮೆ ಕೊಟ್ಟ ವಿಷಯ ಬಂತು ಪತ್ರಿಕೆಗಳಲ್ಲಿ. ಅದರ ಬೆನ್ನಿಗೇ ಬಂದ ಸುದ್ದಿ: 
ಯೂವುದೋ ಕ್ರಿಮಿನಲ್‌ ಕೇಸಿನಲ್ಲಿ ಬರಗೂರರ ಹೆಸರೂ ಆರೋಪಿತರ ಪಟ್ಟಿ 
ಯಲ್ಲಿ 'ಸೇರಿ ಅವರು ನಿರೀಕ್ಷಣಾ ಜಾಮೀನು ಪಡೆದದ್ದು. 

ಎರಡನೇ ಪ್ರಕರಣ ಪ್ರಾರಂಭವಾದದ್ದು ಹೀಗೆ. 

ಹೊಸೂರು ಮುನಿಶಾಮಪ್ಪ ಬಂಡಾಯ ಸಂಘಟನೆಯ ಬೆಂಗಳೂರು ವಲಯದಲ್ಲಿ 
ಆತ್ಮೀಯನಾಗಿರುವ ಒಬ್ಬ ಸಂಗಾತಿ. ಬಂಡಾಯ ಕಾವ್ಯದ ಎರಡನೆಯ ಹಂತ 
ದಲ್ಲಿ ಗಟ್ಟಿಯಾದ ಕಾವ್ಯ ರಚನೆಯ ಮೂಲಕ ತಮ್ಮ ಸ್ವಂತಿಕೆಯನ್ನು ಗುರುತಿಸಿ 
ಕೊಳ್ಳುತ್ತಿರುವ ಕೆಲವೇ ಕೆಲವರಲ್ಲಿ ಇವರೂ ಒಬ್ಬರು. ಇವರಿಗೆ ಸಂಬಂಧ 
ಪಟ್ಟ ಯಾವುದೋ ಒಂದು ಪ್ರೇಮ ಪ್ರಕರಣ ಏನೇನೋ ತಿರುವು ಪಡೆದು 


ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ ೩ 


ಕ್ರಿಮಿನಲ್‌ ಕೇಸಾಗಿ ಆ ಕೇಸಿನ ಆಪಾದಿತರ ಪಟ್ಟಿ ಯಲ್ಲಿ-ಯಾವುದೋ ಹಂತದಲ್ಲಿ- 
ಬರಗೂರರ ಹೆಸರು ಸೇರಿಸಲ್ಪಟ್ಟಿತ ಇಟ ಸೂಕ್ಷ್ಮ ಸ್ವಭಾವದ ರಾಮ 


ಚಂದ್ರಪ್ಪ ಮನನೊಂದು. ತವ ಲೆ ಇಂಥದೊಂದು ಆಪಾದನೆಯ ಛಾಯೆ 


ಬಿದ್ದು ಗ ಅಕಾಡೆಮಿಯ ಅಧ್ಯಕ್ಷ 7 ಸ್ಥಾನದಲ್ಲಿ ಮುಂದುವರೆಯುದೆ ಅದಕ್ಕೆ ರಾಜೀನಾಮೆ 
ಇತ್ತ ಕ್ರಮದ ಹಿಂದಿನ ಸ ಭು “ಪ್ಲಾಸಿ ಘನೀಯವಾಗಿತ್ತು. ' ಅವರ 
ರಾಜೀನಾಮೆಯ ಬೆನ್ನಿಗೆ ಅಕಾಡೆಮಿಯ ಸದಸ್ಯರ "`ರಾಜೀನಾಮೆಗಳೂ ರಾಜ್ಯದ 


ಎಲ್ಲೆಡೆಯಿಂದ ಹ್‌ ಜಜ್ರಾ ಈ ಪ್ರಕರಣಗಳ ಸರಪಳಿಯನ್ನು ಉದ್ರಾಟಿ 
ಸಿದ "ಕೆಲವೆ. ಕಾಣದ ಕೈಗಳಿಗೆ, ಆ ಕೈಗಳನ್ನು ಹೊಂದಿದ ಮೆ ಮನಸ್ಸು ಗಳಿಗೆ 
ಒಂದು. ಬಗೆಯ. ಅಪರಾಧ -ಪ್ರಜೆ. : ಕಾಡತೊಡಗಿರಬೇಕು. 


ಬರಗೂರರ ಮೇಲೆ ಹೊರಿಸಲಾಗಿದ್ದ ಸುಳ್ಳು : ಆರೋಪಗಳನ್ನು ಪ್ರತಿಭಟಿಸಿ 
ಬೆಂಗಳೂರಿನಲ್ಲಿ ಹಲವು ಸಂಘಟ ಟನೆಗಳು ಹವಿ ಮ್ಮಿಕೊಂಡಿದ್ದ ಮೆರವಣಿಗೆಯಲ್ಲಿ ಅನೇಕ 
ಸಾಹಿತಿಗಳು ತಿಗ ಾಕಹ್‌ ಕರ್ನಾಟಕದ ಎಷ್ಟೋ ಕಡೆಗಳಲ್ಲಿ ನಭ 


ನಿಲುವಿನ ಬರಹಗಾರರೆಲ್ಲ ತಮ್ಮದೇ ರೀತಿಗಳಲ್ಲಿ ಪ್ರತಿಭಟನ ಸೂಚಿಸಿದರು. 


ಇದು ಇಷ್ಟೆಯೇ ಆಗಿದ್ದರೆ, ಅದೊಂದು -ಮೆರವಣಿಗೆ ಎಷ್ಟ ಪತ್ರಿಕೆಗಳಲ್ಲಿ 
ವರದಿಯಾಗಿ, ದಾಖಲೆಯ ಗೋಡೌನು ಸೇರಬಹುದಿತ್ರೇನೋ. ಆದರೆ ಅನಂತರದ 
ಕೆಲವು ವಿದ್ಯಮಾನಗಳು ನಮ ಸಾಂಸ್ಕೃತಿ ತಿಕ ಲೋಕದ. ಭಯ ಕ ಮುಖಗಳನ್ನು 
ಒಂದೊಂದೆ ಅನಾವರಣಗೊಳಿಸಿದವು. 
ಪ್ರೇಕ್ಷಕರಿಗೆ ರಂಜನೀಯ ರೋಮಾಂಚನ ಒದಗಿಸಿದವರು : ದಲಿತ 
ಕ್ಬರ್‌ ಸದ ಲಿಂಗಯ್ಯ , ಅಗ್ರಹಾರ ಕೃಷ್ಣಮೂರ್ತಿ ಮತ್ತು ಕಿ.ರಂ.ನಾಗರಾಜ 
ೂರ್ತಿಗಳು. ಬೆಂಗಳೂರು ಶ.ಶೆವಣಿಗೆಯಲ್ಲಿ ಇವರು ಪಾಲುಗೊಂಡ 


ಕಾಲ ಸ್ನ 

ದಾ 
ವಿಷಯ ವರದಿಯಾದಾಗ ಯಾರಿಗೂ (ಅಂದರೆ ವರದಿ ಓದಿದ ಹೊರಗಿನವರಿಗೆ) 
ಆಶ್ಚರ ವಾಗಲಿ ಆಘಾತವಾಗಲಿ ಆಗಿರಲಿಲ.. ಆದರೆ ಲಂಕೇಶ ಪತ್ರಿಕೆಯ ಸಪ್ಟಂಬರ 
೧ ಇ pe 


[ae] 
ಕ್ಷಿ ಸಂಚಿಕೆಯಲ್ಲಿ ಈ ಮೂವರು, “ತಾವ ಅತ್ಯಂತ ೦೫ ಹಾಸ್ಯಾಸ್ಪದ ವ್ಯಕ್ತಿಗಳೆದು 
ಸಾಹಿತ್ಯ ಇ ಮೌಲ್ಯ ಮತ್ತು ಕ್ರಿಮಿನಲ್‌ 
ರಾಗಿ ಸಂಪಾದಕರಿಂದ ನೂ? 
೨ ೫ನೆ ಸೆ ಇ || CARE ಷಾ ° 
ಅದೇ ಸಂಚಿಕೆಯ ಛೇ! ಛೇ! ಕಾಲನ ನಲ್ಲಿ ಸದ್ಯ ಎಂಎಲ್‌ಸಿ ಅವತಾರ 


ಪ್ರಿ 


ಟಿಂಡನ್ಸಿಗಳನ್ನು ಬಯಲು ಮಾಡಿಕೊಂಡವರ 


ಶ್ರಿ" kl] 
ps 
ಮುಗಿಸಲಿರುವ ಸಿದ ಲಿಂಗಯ ನವರನ್ನು ಕುರಿತು “ಮತ್ತೊಂದು ಅವಕಾಶಕ್ಕೆ 
ಲೇವಡಿ. ಮಾಡಿನ ಲಂಕೇಶರು 
ಕಿ.ರಂ.ನಾಗರಾಜ ಅವರು ಹಿಂದೆ ಯಾವಾಗೋ ಕುಡಿದ ವ ಮಬ್ಬಿ ನಲ್ಲಿ ಗಾಂಧಿ ಬಜಾರಿನಲಿ 
೧೨ 


ಬತ್ತ ಲೆ ಓಡಾಡಿದ ಪುರಾಣ ಪ್ರ ಶ್ರಿಸಂಗವನ್ನು ಆಧುನಿಕ ವಾಚ ಕರಿಗೆ ಪರಿಚಯಿಸಿದರು 


ಹೊಂಚು ಹಾಕುತ್ತಿದ್ದಾರೆ” ಶೂ ಧನಿಸಿ ಆವನ 


ಜ್ನ 


೪ i ಸಂಕ್ರಮಣ ೨೬೫: / ಸಪ 6ಬರ ೧೯೯೪ 


ಪಾಳೇಗಾರ ಎಂಬ ಅಡ್ಡಹೆಸರಿನ ಲಂಕೇಶರಿಗೆ ಸಿಟ್ಟು ಬರಲು ಕಾರಣವಿತ್ತು. ಮೇಲೆ 
ಉಲ್ಲೆ €ಖಸಲಾದ ಮೂವರೂ (ಲಂಕೇಶರೇ ಕರೆದುಕೊಂಡಿರುವ) ಅವರ `ದುಷ್ಟ- 
ಕೂಟ'ದ ಸದಸ್ಯರು. [`ಅಂಧಿಂಥ ಸದಸ್ಯ ಲ್ಲ, ಸಾರ್‌, ಆಜೀವ ಸದಸ್ಯರು'- 
'ಇದು ಮೊಗಳ್ಳಿ ಗಣೇಶ ಅವರ ಅಮೆಂಡ್‌ಮೆಂಟ್‌!] ಪ್ರತಿ ಸಂಜೆ ತನ್ನ ಆಸ್ಥಾನದಲ್ಲಿ 
ಸೋಮರಸ ` ರೋಮಾಂಚಿತರಾಗಿ ಜಗತ್ತಿನ--ಮುಖ್ಯವಾಗಿ ಮೂರನೇ ಜಗತ್ತಿನ- 
ಭೂತ ವರ್ತಮಾನ ಭವಿಷ್ಯಗಳನ್ನು ಜಾಲಾಡಿಸುತ್ತ, ತನ್ನ ಸಿಂಹಾಸನದ ಸುತ್ತಲೂ, 
ಬಾಲವಾಡಿಸುತ್ತ, ಒಡೆಯನ ಮುಖಲಕ್ಷಣಕ್ಕೆ ತಕ್ಕಹಾಗೆ ಕುಂಯ್‌ಗುಡುತ್ತ 
ಗುರುಗುಡುತ್ತ ಜಾಲಿಯಾಗಿರುತ್ತಿದ್ದ ಈ ಖಾಲೀ ತಲೆಯ ತಲೆಹಿಡುಕರು ಆ ಬೆಂಕಿ 
ಬರಗೂರನನ್ನು ತಲೆಯಲ್ಲಿ ತುಂಬಿಕೊಂಡು ಮೆರವಣಿಗೆಯಲ್ಲಿ ಮೆರೆದದ್ದೇ ಈ 
ಮಾಫಿಯಾ ದೊರೆಯ ಕುಂಡಿಗೆ ಕೆಂಡ ಇಟ್ಟಂತಾಗಿತ್ತು. 


xk 
ನನಗೆ ಆಶರ್ಯ ಆಗುತ್ತಿದೆ. 
ಚ 


ಎಂಬತ್ತರ ದಶಕದ ಆ ಮೊದಲ ವರ್ಷಗಳಲ್ಲಿ, ಲಂಕೇಶ ಪತ್ರಿಕೆ ಪ್ರುರಂಭವಾದ 
ಸಂದರ್ಭದಲ್ಲಿ, ಒಮ್ಮೆ ವಾಟಾಳ ನಾಗರಾಜರ ಶಿಷ್ಯರು ಲಂಕೇಶರ ಮೇಲೆ ಹಲ್ಲೆ 
ಮಾಡಿದರು. ಚಪ್ಪಲಿಯಿಂದ ಹೊಡೆದರು. ನಾಯಿಗೆ ಒದೆಯುವಂತೆ 
ಪರಿಣಾಮ ? ನಾಡಿನಾದ್ಯಂತ ಪಾ ಹಲ್ಲೆಯನ್ನು ಪ್ರತಿಭಟಿಸಿ ಮೆರವಣಿಗೆಗಳಾದವು. 
ಇವುಗಳಲ್ಲಿ. ಪಾಲುಗೊಂಡವರು ಕೇವಲ ಲಂಕೇಶರಿಗೆ ಬೇಕಾದವರಾಗಿರಲಿಲ್ಲ. 
ಸಾಹಿತಿಯೊಬ್ಬನಿಗಾದ ,ಅಪಮಾನಕ್ಕೆ ಅವರು ಇವರು ಅನ್ನದೆ ಎಲ್ಲರೂ ನೊಂದು- 
ಕೊಂಡರು. ನೋವಿಗೆ ಪ್ರತಿಭಟನೆಯ ಅಭಿವ್ಯಕ್ತಿ ಕೊಟ್ಟಿದ್ದ ಆ ಗಳಿಗೆ ನಮ್ಮ 
ಸಾಂಸ್ಕೃತಿಕ ಲೋಕದ ವಿವೇಕಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ; 


ಎ ಇವಿ 


ಈಗಲೂ ಅಂಥದೇ ಸನ್ನಿವೇಶ. ಎಲ್ಲೆಡೆ ಅಂಥದೇ ಪ್ರತಿಭಟನೆ. ಆದರೆ ಅವತ್ತಿನ ಆ 
ಘಟನೆಗಳಿಗೆ ಕಾರಣಪುರುಷನಾಗಿ, ನಾಡಿನುದ್ದಕ್ಕೂ ಅನುಕಂಪದ ಅಲೆಯನ್ನೇ 
ಸಸಿ, ಆ ಅಲೆ ಅಲೆಗಳನ್ನೇ ಪತ್ರಿಕೆಯ ಯಶಸ್ಸಿನ ಮೆಟ್ಟಿಲು ಮೆಟ್ಟಿಲಾಗಿ ಬಳಸಿ. 
ಕೊಂಡು, ಈ ದಿನಗಳಲ್ಲಿ ಸಾಕಷ್ಟು (ಎತ್ತರ, ಆಳ ಇಲ್ಲದಿದ್ದರೂ) 'ಅಗಲ'ವಾಗಿ 
' ಬೆಳೆದು ನಿಂತಿರುವ ಲಂಕೇಶರು ಯಾಕೆ ಹೀಗೆ "ಕುಬ್ಬ'ರಾಗಿ ಪ್ರತಿಕ್ರಿಯಿಸಿದರು ?— 
ಎಂದು ಕೆಲವರಿಗಾದರೂ ಆಶ್ಚರ್ಯವಾಗುವಂತಿದೆ. ಆದರೆ ಅವರ "ಸುಳಿ' ಬಲ್ಲವರಿಗೆ 
ಅವರ ವರ್ತನೆ ಸಹಜವೇ ಆನ್ನಿಸುತ್ತದೆ. | 


« “ಸಂಕ್ರಮಣ ೨೬೫ / ಸಪ್ಟಂಬರ ೧೯೯೪ ೫ 


5, ರುಖಾಡಿಸಲಿ, ಸೊಂಟ ಸೊಟ ವಾಗಲಿ ಅದಕ್ಕೇ 


ನೆಗಡಿಯಾಗಲಿ, ಕೆಮ್ಮಾಗಲಿ, ಹೊಟ್ಟ ತ 

ಬರಿದು ಸ್ಟೇಟ್‌ ಇಸ್ಲೂ (State 102) ಎಂಬಂತೆ ವಾರವಾರದ ತಮ್ಮ ನ 
ಬ 

ಕಾಲನ್ಮಿನಲ್ಲಿ ಬಿಂಬಿಸುತ್ತ, ಜಂಹೀರಾತಶಿಲ್ಲನೆ ನಡೆಯುವ ಪತ್ರಿ ಕೆಗೆ ತಾವೇ. ಒಂದು 

ಅಸಪ್ಯ 'ಜಾಹೀರಾತಾಗು ತ್ತ, ತಮ್ಮ ಮುಖ್ಬಿ ಗೆ ಸಹಜವಾದ ಅನಾರೋಗ್ಯವನ್ನು 


ಚಾಣಾಕ್ಷತನದಿಂದ ಉಪಯೋಗ ಮಾಡಿಕೊಳ್ಳುತ್ತ ನಾಡಿನ ತುಂಬ ಮತ್ತೊಮ್ಮೆ 
ಅನುಕಂಪದ ಸುಖಕಂಪನವನ್ನು ಅನುಭವಿಸುತ್ತಿರುವ ಈ ಹಂತದಲ್ಲಿ, “ನೋಡ್ರಿ, 
ಲಂಕೇಶರು ಹೇಗೆ ಪಕ್ವವಾದ ಹಣ್ಣಿನಂತೆ ಮಾಗಿ ಮಾರ್ದವಗೊಳ್ಳುತ್ತಿದ್ದಾರೆ!” ಎಂದು 
ಉದ್ದಾ ರಮಾಚಕ ಹೊಡದು ತೆ. ಅವರು ಆಗೀಗ ಬರೆಯುತ್ತಿರುವುದೇನೋ 
ನಿಜವೇ. . ಆ ಬಗೆಯ ಒಂದು ಬರವಣಿಗೆಯ ಶೈಲಿಯೇ ಇಂದಿಗೂ ಅವರ ಪತ್ರಿಕೆ 
ಯನ್ನು--(ಉಳಿದ ಪತ್ರಿಕೆಗಳಿಗೆ ಹೋಲಿಸಿದರೆ)--ಲವಲವಿಕೆಯ ಚಿಲುಮೆಯಾಗಿ 
BE ಆದರೆ ಬರಗೂರ ಪ್ರಸಂಗದಲ್ಲಿ ಅವರು, ಬರಗೂರರ ಬಗ್ಗೆ 
ಹೋಗಲಿ, ತಮ್ಮ ಸಂಜೆ-ಸಂಗಾತಿಗಳ ಬಗ್ಗೆ ಕೂಡ ತಮಗೆ ಆ ಕ್ಷಣದಲ್ಲಿ, ತುರ್ತಾಗಿ 
ಅನಿಸಿದ್ದನ್ನು ಪ್ರಾಮಾಣಿಕವಾಗಿ ಬರೆದಿದ್ದಾರೆ. ಒಬ್ಬ ಶ್ರೇಷ್ಠ ಲೇಖಕ ಮಾತ್ರ ತನ್ನ 

ಕುಲ್ಲಕತೆನವನ್ನು ಕ ಕುಬ್ಜ ತೆಯನ್ನು, ಭವಿಷ ದ ಯಾವ ನಿರ್ಣಯದ ಹಂಗೂ ಇನ 


ಹೀಗೆ ಸ ಮಾಡಬಲ್ಲ. ಇಂಥ 'ಒಬ್ಬ 'ಅಪರೂಪ'ದ ಸಾಹಿತಿ ನಮ್ಮ 
ಲಂಕೇಶಣ್ಣ. 


ಪ್ರಕರಣ ಇನ್ನೂ ಮುಗಿದಿಲ್ಲ. 
ಮಳೆ ನಿಂತರೂ ಮರದ ಹನಿ ನಿಲ್ಲಲಿಲ್ಲ ಅನ್ನುತ್ತಾರೆ... ಒಮ್ಮೊಮ್ಮೆ ಈ ಮರದ 
'ಹನಿಗಳೇ ಮೊದಲ ಮಳೆಗಿಂತ ಜೋರಾಗಿರುತ್ತವೆ. 
ಬಹುಶಃ ಅಪರಾಧ ಪ್ರಜ್ಞೆ ಯಿಂದಲೇ ಬರಗೂರರ ಮೆರವಣಿಗೆಯಲ್ಲಿ ಭಾಗವಹಿಸಿದ 
ಈ ಮೂವರ ಪೈಕಿ ಉಳಿದಿಬ್ಬರ ಕತೆ ಏನಾಯಿತೋ ತಿಳಿಯದು. ಆದರೆ ನಮ್ಮ 
ದಕಡಾಸಿ' ಅವರ ಪಾಡು ಮಾತ್ರ ಅತ್ತ ಮನೆಗೂ ಸಲ್ಲದ- ಇತ್ತ ಹೊಳೆಗೂ 
ಸಲ್ಲದ ಅಗಸನ ನಾಯಿಯ ಪಾಡು ಆಗಿದ್ದು ಖರೆ. ಈ ಸಿದ ಲಿಂಗಯ್ಯ ಬೆಂಗಳೂರು ' 
ಎ ಛ ಶೆ 
ವಿ.ವಿ.ಯ ಕನ್ನ ಡ ಅಧ್ಯಯನ ಕೇಂದ್ರದಲ್ಲಿ ಬರಗೂರರ ಸಹೋದ್ಯೊ ಗಿ. .“ಅದೇ ನೋ, 
ಕರೀತಾರೆ, ಜೊತೆಗೆ ಪಾಠ ಮಾಡೋರು-- ಒಂದ್ನಿಮಿಷ ರ —ಅಂತ 
ಮೆರವಣಿಗೆಯಲ್ಲಿ ಹೋದವರು, ಪಾಪ. ಆದರೆ ಯಾರೋ “ಅಭಿರುಚಿ ಹೀನ 
ನೀಚರು' ಇವರ ರೂಮಿನ ಬಾಗಿಲ ಮೇಲೆ ಬರೆದ “ಕಾಣದ ಕ್ರೈ” ಎಂಬೆರಡು 
ಭ್‌ ಹಲ್ಲು, ಕೋರೆ ಮೂಡಿ ಇವರನ್ನು ಅಣಕಿಸತೊಡಗಿದಂತೆ. ಭಾಸ- 
ವಾಯಿತಂತೆ. ಸಭೆಯಲ್ಲಿ ನೋಡಿದರೆ ಯಾರೋ ಭಾಷಣ ಮಾಡುತ್ತ ಇವರ ಕಡೆಗೇ 


೬ ಸಂಕ್ರಮಣ ೨೬೫ / ಸ ಸಪ್ಪ ಬರ ೧೯೯೪ 


ಕೈ ತೋರುತ್ತ “ಖಸೂರಿಗಾರರು” ಅಂತ ಮುಸುಡಿಗೆ ಗುಮ್ಮಿದಂತಾಯಿತಂತೆ! 
ಪರಿಣಾಮ : ಮತ್ತೆ ಬಾಲ ಸಿಗಿಸಿಕೊಂಡು ಧಣಿಯ ಪಾದದ ಮೇಲೆ ಹೊರಳಾಡಿ 
ತಪ್ಪೊಪ್ಪಿಗೆ. “ನಾಚಿಗೆ, ನಿಟ್ಟು, ದಿಗ್ಬ )ಮೆ.' ಓದುಗರಿಗೆ ಗೊಂದಲವಾಗದಿರಲೆಂದು 
ಪತ್ರಿಕೆಯಲ್ಲಿ ಒಂದು ಚಕ್ಕ ಪ್ರಕಟನೆ, ಯಥಾಸ್ಥಿ ತಿಯ ಮುಂದುವರಿಕೆ, | 
ಗೊಂದಲಗಳಿರುವುದು ಬಹುಶಃ ಸಿದ್ಧಲಿಂಗಯ್ಯನವರ ಒಳಗೇ. ಒಂದು ಕಾಲಕ್ಕೆ 
ಹೊಲೆ ಮಾದಿಗರ ಹಾಡಿನಿಂದ ಕನ್ನಡ ಕಾವ್ಯಕ್ಕ ಹೊಸ ರಕ್ತ ಸೇರಿಸಿದವರು; 
"ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು' ಎಂಬ: ಮಾಂತ್ರಿಕ ಘೋಷಣೆ 
ಕೂಟ್ಟವರು; ಗುಡಿಸೇ ಗಳನ್ನು ಗುಡುಗಿಸಿ ಬಂಗಲೆಗಳನ್ನು ನಡುಗಿಸಿದವರು ಈ 
ಏಶಿಷ್ಟ ಕವಿ. ಆದರೆ ಬರಬರುತ್ತ ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಂಡು, ತಮ್ಮ 
ಸಹಜವಾದ ವಿನೋದ ಪ್ರವೃತ್ತಿಯಿಂದ ಎಲ್ಲ ಕಡೆಗೂ ಸಲ್ಲಬಲ್ಲ ಚಲಾವಣೆ 
ನಾಣ್ಯವಾಗಿ, ತಮ್ಮ `ವ್ಯವಸ್ಥೆ ಯನ್ನು ಸರಿಯಾಗೇ ಮಾಡಿಕೊಳ್ಳುತ್ತ ಬಂದ 
ಸಿದ್ದಲಿಂಗಯ್ಯನವರ ಹಾಲಚಾಲ ಬ್ಲ್ಲವರಿಗೆ ಅವರ ಸದ್ಯದ ಗೊಂದಲಗಳು ಒಡೆದು 
ಕಾಣುವಷ್ಟು ಸ್ಪಷ್ಟವಾಗಿಯೇ ಇವೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿ ಹೆಗಡೆ 
ಕಾಲದಲ್ಲಿ ನಾಮಕರಣಗೊಂಡಿದ್ದ ಇವರ ೮ವಧಿ ಈಗ ಮುಗಿಯಲಿದೆ. ಇನ್ನೊಂದು 
ಅವಧಿಯ ಅಸೆ. ಇಂಥ ಆಸೆ ಈಡೇರಲು ಲಂಕೇಶರ “ಬೆಂಬಲ'ಕ್ಕಿಂತ ಹೆಚ್ಚಾ ಗಿ 
“ಆಶೀರ್ವಾದ ಬೇಕು; ಜೊತೆಗೇ ಸಾಹಿತಿಯೊಬ್ಬನಿಗಾದ ಅನ್ಯಾಯದ ಎರುದ್ಧದ 
ಮೆರವಣಿಗೆಯಲ್ಲಿ "ಸಾಹಿತಿ'ಯಾಗಿ ಭಾಗವಹಿಸದಿದ್ದರೆ ಜನಾಪವಾದ; ಮತ್ತು ತನ್ನ 
ಬಗ್ಗೆ ಇದ್ದ ಸಂಶಯದ ದೃಢೀಕರಣ, ಇನ್ನೂ ಒಂದು ಸುದ್ದಿ ಬೆಂಗಳೂರಿನ 
ಗಾಳಿಯಲ್ಲಿ ತೇಲಾಡುತ್ತಿದೆ. ಸಿದ್ಧಲಿಂಗಯ್ಯ ತೆರವು ಮಾಡಲಿರುವ ಎಂಎಲ್‌ಸಿ 
ಜಾಗೆಗೆ ಬರಗೂರರ ಹೆಸರು ಈಗಾಗಲೇ ಕೇಳ ಬರುತ್ತಿದೆಯಂತೆ. ' ತನಗೆ ಎರಡನೆ 
ಜಾನ್ಸು ಸಿಗದಿದ್ದರೆ ಹೋಗಲಿ, ಬರಗೂರರಿಗೆ ಮಾತ್ರ ಆ ಸೀಟು ಸಿಗಬಾರದು ಎಂಬ 
ಕವಿಸಂಕಲ್ಪ ಅವರದಿದೆಯಂತೆ! ಅದಕ್ಕಾಗಿ ಬರಗೂರರ ಹೆಸರನ್ನು ಹೇಗಾದರೂ ಮಾಡಿ 
ಕೆಡಿಸಿಬಿಡಬೇಕೆಂಬುದು ಈ ಕೊಳಕುಮಂಡಲದ ಮತ್ತು ದುಷ್ಟಕೂಟದ ಹುನ್ನಾರ 
ವಾಗಿದೆಯಂತೆ. ಈ ಅಂತೆ ಕಂತೆಗಳ ಸೂತ್ರ ನಮ್ಮ ಸಮನ್ವಯ ಭೂಪರ ಕಾಣದ 
ಕೈಗಳ ಬೆರಳುಗಳಿಗೇ ಗೊತ್ತು. | 

- “ಗುಂಡಿ'ಗಾಗಿ ಎದೆಗುಂಡಿಗೆಯನ್ನೇ ಪಣವಾಗಿಡಬಲ್ಲ ಗುಂಡುಪ್ರಿಯ ಕಿರಂ ನಾಗರಾಜ 
ಸ್ವಭಾವದಿಂದ. ನಿರುಪದ್ರವಿ. ಎಲ್ಲ ಜನಪರ ಕಾರ್ಯಕ್ರಮಗಳಲ್ಲಿ ನಿಷ್ಠೆಯಿಂದ 
ಪಾಲುಗೊಳ್ಳುವ ಈ ಗೆಳೆಯ ಕನ್ನಡ ಸಾಹಿತ್ಯದ ಸೂಕ್ಷ್ಮ ವಿದ್ಯಾರ್ಥಿ ಮತ್ತು 
ಉತ್ತಮ ವಿಮರ್ಶಕ. ಇವರು ಯಾವ ರೀತಿಯಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಂಡ- 
ರೆಂಬುದು ಮಾತ್ರ ಇನ್ನೂ ಎಲ್ಲೂ ದಾಖಲಾಗಿಲ್ಲ. ಗಾಂಧಿ ಬಜಾರದ ಇತಿಹಾಸ 
ಮರುಕಳಿಸದಿರಲೆಂದು ಹಾರೈಸೋಣ. 

ಜೀ 


ಸಂಕ್ರಮಣ ೨೬೫ / ಸಪ್ಟಂಬರ ೧೯೯೪ ಆ 


ಅಗ್ರಹಾರ ಕೃಷ್ಣ ಮೂರ್ತಿ ಬ! ಒಂದೆರಡು . ಮಾತು ಬರೆಯಲೇಬೇಕು. ತನ್ನ 
ಣ [a 
BR ON CNN ಇಗ ಸ್ನ ದ್‌ ಈ 
ವಿಚಿತ್ರ ಆಡ್ಡ ಹಸನಿನಿಂದಾ।ಯ )ಸ್ಮಣರಿ ವಲಯದಲ್ಲಿ ಶೂದ್ರರ ಪರವಾಗಿ ಮುತ್ತು 


ಶೂಪ್ರರ ವಲಯದಲ್ಲಿ ಬ್ರಾ ಹ್ಮಣರ ಪರವಾಗಿ ವಕೀಲಿ ಮಾಡಬಲ್ಲ ಈ ವ್ಯಕ್ತಿ 
ಎಕೆ ಅನಂತಮೂರ್ತಿ ಅವರ ವಟುವಾಗಿಯೂ ಇ ಲಂಕೇಶರ ಚಮಚಾ ಆಗಿಯೂ 


ಏಕಕಾಲಕ್ಕೆ ರ 
ಖಲ ದ್‌ ಮಾನ > ತಾಡಿ ದ ಪಾ ಇಗ 
ವ್ಯವಸರಿಸಬಲ್ಲ ಸಮನ್ವಯವಾ ಹ ಕೇಂದ್ರ ಇಹಿತ್ಯ ಅಕಾಡೆಮಿಗೆ ಸ ೦೭ ಬಂಧಿಸಿದ 


ಲಂಕೇಶರಿಗೆ "ಕಲ್ಲು ಕರಗುವ ಸಮ ಯ'ಕ್ಕಾಗಿ ) ಕೇಂದ್ರ ಸಾಹಿ 
ಬಂದಂದು ನಮಗೆಲ್ಲ ಖುಶಿಯ ವಿಚಾರವಾಗಿತ್ತು. ಆ ಅದ 
ಬಹುಮಾನಗಳು ಸಹಜವಾಗಿಯೇ ಬರಬೇಕು. ಬರುತ್ತವೆ. ಆದರೆ ಅವರ ಸಮ- 


et 
@ 

ಲ 
ಕೊ 
1) 
ಹ್ಮ 
EL 
dL 

ಶಿ 


ಕಾಲೀನರನೇಕರು--(ಅವರೂ ಅದ್ದು ತರೇ!)-- _ -ಫ್ರಶಸ್ತಿಗಳಿಗಾಗಿ ಮೇಕಪ್‌ ಮಾಡಿ 

ಕೊಂಡು ವಿಂಗ್ಸ್‌ನಲ್ಲಿ ಕಾಯುತ್ತಿ ರುವಾಗ ಅವರೆಲ್ಲರಿಗೆ ಟಾಂಗ್‌ ಹೊಡೆದು ಇವರು 
ಕ ಗಟ್ಟಿ ಸಿಕೊಳ್ಳೆಬೇಕಾದರೆ ಲಾಬಿ ಕೆಲಸ ಭರ್ಜರಿಯಾಗಿರಬೇಕು, ಅಲ್ಲವೆ? 

ಪ್ರಶಸ್ತಿ ನೀಡಿಕೆಗೆ ಸಂಬಂಧಪಟ್ಟ ಹಿರಿಯ ಸಾಹಿತಿಯೊಬ್ಬರ ಹತ್ತಿರ ಈ ಕೊಂಡಿ 

ಅಗ್ರಹಾರ ಹೋಗಿ, “ನಮ್ಮ ವಸ್ರು ಸತ್ತು ಹೋಗುತ್ತಾರೆ, ಸಾರ್‌. ಸತ್ತ 

ಮೇಲೆ ಪ್ರಶಸ್ತಿ ಕೊಡಲಿಕ್ಕಾಗೋದಿಲ್ಲ”--ಎಂದು ಗೋಗರೆದಾಗ, “ಕಲ್ಲು ಕರಗುವ 
| ನೆ ಸ್ಟೇ (ನೂ ಒಳ್ಳೆಯ ಕತಿ ಅನ್ನಿಸ 


ದಿದ್ದರೂ ಆ ಸಾಹಿತಿಗಳ ಹೂವಿನಂಥ 
[ 


ನ ತು ಇ ಖೂರ್ತಿ ಅವರಿಗೆ ಸಿಕ್ಕ. "ಭಕೀಸು' ಅಂದರೆ 
ಪದ ಸಕೇಶರು ಎರಡನೆಯ ಆವೃತ್ತಿಯಲ್ಲಿ ಹೊರತಂದ “ಅಕ್ಷರ ಹೊಸ ಕಾವ್ಯ” 
ದಲ್ಲಿ ಸೇರಿಸಲ್ಪಟ್ಟಿ ದ್ದು ಜ್‌ ಭು k 


ನಾನು ಅತ್ಯಂತ ನೋವಿನಿಂದ ಕೇಳುವ ಪ ಪ್ರಶ್ನೆ ಗಳಿವು : ಲಂಕೇಶರಂಥ ಒಬ ಸ ಮೇಧಾವಿ 
ಸಾಹಿತಿ ಯಾವುದೋ ಒಂದು ಪ್ರಶಸ್ತಿಗಾಗಿ ತನ್ನ ಅನಾರೋಗ್ಯವನ್ನು ಉಪಯೋಗ 
ಮಾಡಿಕೊಂಡು ದುಷಷ ಸ ಕೂಟಿದ ಮೂಲಕ ಲಾಬಿ ಮಾಡುವ ಅವಶ್ಯಕತೆ ಇದೆಯೇ ? 
ನೀತ 9 A “ಮಿ 
ದಲಿತರ ಸಾ ಭಿಮಾನದ ಸ್ಫರಕೇತಬಾಗಿದ್ದ ಸಿದ್ಧಲಿಂಗಯ್ಯ ತನ್ನೆಲ್ಲ ಮಾನ ಮ ರ್ಯಾದೆ 
ಗಾಳಿಗೆ ತೂರಿಕೊಂಡು 'ಪಾಳೇಗಾರ ಜೂ ಟಿಸ್ಕೂ ಪೇಪರಿ*ನ ಹಾಗೆ 
ಭರಿತ ಕವದ ಇಲ್ಲ ಅನಿವಾರ್ಯವಾಗಿದೆಯೇ? ಬದುಕಿನಲ್ಲಿ ಎಲ್ಲ ನಮೂನೆಯ 
ಸಮನ್ವಯ | ಸಾಧಿಸಿದ ಹಿರಿಯರು, ಅವಸಾನ ಕಾಲದಲ್ಲಿ ಸಜ್ಜನರಾಗಿ ಬದುಕದೆ 
೪ ನ್‌ ~ ಇಗಿ: ಕ a 
ಶಿಖಂಡಿಗಳನ್ನು ಮುಂದೆ ಮಾಡಿ ಸಮರ ಮಾಡುವುದು ಚೆಂದ ಕಾಣುತ್ತದೆಯೇ ? 


[oe 


ನ್ಲ್ಲಿ ದು. 
& 


ಸಂಕ್ರಮಣ ೨೬೫/ಸ ಸಪ್ಟಂಬರ ೧೯೯೪ 


- ಘ್‌ 


> ಗ ಅಧ್ಯಯನ 


ಮಾದಾರ ಚೆನ್ನಯ್ಯನ ರಗಳೆ : 
ಒಂದು ಸಾಂಸ್ಕೃತಿಕ ಅಧ್ಯಯನ 


ಓ.ಜಿ. ಹಾಜವಗೋಳ: 


"೧. ಪ್ರಸ್ತಾವನೆ 


ಹಿಂದು 'ಜನಾಂಗದ . ಜೀವನ ವಿಧಾನವನ್ನು ಅಧ್ಯಯನ ಮಾಡಲು ಇರುವ 


* ಮಾದರ ಚೆನ್ನಯ್ಯನ ರಗಳೆ *' ಯನ್ನು ಸಾಂ 


ಪ್ರಮುಖ ಆಕರ ಸಾಮಗ್ರಿಗಳು ಶಾಸನ ಮತ ತ್ತು ಸಾಹಿತ್ಯ ಕೃತಿಗಳು. ಅವನ್ನು 
ಸಾಂಸ್ಕೃತಿಕವಾಗಿ ಅಧ್ಯಯನ ಮಾಡುವ ಹೊಸ. ಆಯಾಮವೊಂದು ಕನ್ನಡ 
ಸಂಶೋಧನ ಕ್ಷೇತ್ರದಲ್ಲಿ ಇತ್ತೀಚಿಗೆ ಪ ಚಾ ೦ಭವಾಗಿದೆ. ಈ ರೀತಿಯ ಅಧ್ಯ ಯನದ 


ಶ್ರೀಚೆ 
' ಫಲವಾಗಿ ಆ ಕಾಲದ ಸಾಂ ಸ್ಕೃತಿಕ ಬದುಕನ್ನು ಕಂಡುಕೊಳ್ಳಲು ಸಾಧ್ಯವಾ ತ್ತದೆ. 


ಬ 


ರನ್ನು. ಕುರಿತು ರಗಳೆಗಳನ್ನು ರಚಿಸಿದ್ದಾನೆ. ಒಬ್ಬೊಬ್ಬ ಶಿವಭಕ್ತನ ಭಕ್ತಿ 


ವೈವಿಧ್ಯತೆಯಿಂದ ಆ ರಗಳೆಗಳು ವೈಶಿ ಶಿಷ್ಟ ಪೂರ್ಣವಾಗಿವೆ. ' ಶಿವಭಕ್ತರ ಜೀವನ 
ಚಿತ್ರ ಕಂಡುಕೊಳ್ಳೆಲು ವಚನಗಳನ್ನು ಬಿಟ ರೆ, ಹರಿಹರನ ರಗಳೆಗಳನ್ನು ಮುಖ್ಯ 
ಆಕರಗಳಾಗಿ ಚಿಧರಿಸಬೇಕುಗುತ್ತದೆ. ಈ ಹಿನ್ನೆಲೆಯ ಯಲ್ಲಿ ಬರವು ತ? 

ಸ್ಫೃ ತಿಕವಾಗಿ ಅಧ್ಯ ಯನ ಮಾಡು 


ಬ ಈ ಅಧ್ಯ ಯನಕ್ಕೆ ಡಾ. ಎಂ. ಎಸ್‌. ಸುರಿಕಾಪುರ ಅವರು ಸಂಪಾದಿಸಿದ ಮಹಾಕವಿ 
ಹಂಪೆಯ ಹರಿಹರ ತ ೇೀವಕೃತ " ಶಿವಭಕ್ತಿ: ಮಹಿಮಾ "ರಗಳೆಗಳು" ಗ್ರಂಥದ 
“ ಮಾದರ ಚೆನ್ನಯ್ಯನ ರಗಳೆ " ಯನ್ನು ಆಧಾರವಾಗಿಟು ಕೊಳ್ಳಲಾಗಿದೆ. 


ಸಂಕ್ರಮಣ ೨೬೩/ಜುಲೈ ೧೯೯೪ ೯ 


ರಿ : 
ಇಲ್‌ ೦.೦ 1 ಷಾ ಬ್ಯ ಎಲ್ಲಿಸ್‌ 
ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯಲ್ಲಿ ಹಲವು ಅಂ ಗಳನ್ನು ಗುರುತಿಸಲು 
ಇ ಪ್ರಯತ್ನಿಸಲಾಗಿದೆ 
ಇದ್ಲಿ ಸಷ ರಾಣಾನ ಇದತ ಲಗಿ ed 9 ೦೯ ಹಾ 
ಮಾದಾರ: ಚೆನ್ನಯ್ಯನ ರಗಳೆ. ಕಥಾವಸ್ತು ಥೀಗಿದಿ : ಸತ್ಯಶೀಲನಾದ 
ಎಸಿ ಎಲ ವಾ್‌ pe ಹೌ 
ಕರಿಕಾಲ ಚೋಳನು ಸಿರಿಸಂಪಶ್ತಿನಿಂದ ಕೂಡಿದ ಚೋಳ-_ೇಶವನ್ನು ಥರ್ಮ 
. ನಿಷೆ ಯಿಂದ ಆಳುತ್ತಿದ್ದನು. ಆಲ್ಲಿ ಮಾದರ ಚೆನ್ನಯ್ಯ ಕುದುರೆಗೆ ಹುಲ್ಲು ತಂದು 
© ಎ ರ್ಮ್‌ 
ಡಿ ಎ ದ ಎ ಕೆ ಸಾಸ 
ಹಾಕುವ ಕಾಯಕದೊಂದಿಗೆ ಗುಪ್ತಭಕ್ತಿ ನಿರತನಾಗಿದ್ದನು. ಆತನ. ಗುಪ್ತಭಕ್ತಿ 


ಶಿವನಿಗಲ್ಲದೆ ಬೇರಾರಿಗೂ ಗೊತ್ತಿರಲಿಲ್ಲ... ಒಂದು ದಿನ ತಾನುಂಡ ಅಂಬಲಿ 
ಯನ್ನು ಶಿವನಿಗರ್ಪಿಸಿವನು.. ಆತನ ಅಂಬಲಿಯ ರುಚಿಯನ್ನು ಶಿವ. ಕರಿಕಾಲ 
ಚೋಳನಿಗೆ ತಿಳಿಸಿದನು. -ಶಿವನೊರನೇಡ ಚೆನ್ನಯ್ಯನನ್ನು ಓಣಲು ಸಲ 
ರೊಂದಿಗೆ ಆತನಲ್ಲಿಗೆ ಕರಿಕಾಲ ಚೋಳ ಬಂದನು. ಚೆನ್ನಯ್ಯನು ತನ್ನೆ ಗುಪ್ತ 
ಭಕ್ತಿ ಬಹಿರಂಗವಾಯಿತೆಂದು ನೊಂದುಕೊಂಡು ಆತ ಹತೆ ಮಾಡಿಕೊಳ್ಳುವ 
ಯತ್ನ ಮಾಡಿದವನು. . ಆಗ ಶಿವ ಬಂದು ಅದನ್ನು ತಡೆವನು.. ಅಲ್ಲದೆ ಅವನ. 
ಅರ್ಪಣಾ ಭಾವದ ಭಕ್ತಿ ಮಹಿಮೆಯನ್ನು ಕೊಂಡಾಡಿದ ಶಿವ ಕರಿಕಾಲ ಚೋಳನ 
ಎದುರಿನಲ್ಲಿಯೇ ಕೈಲಾಸಕ್ಕೆ ಕರೆದೊಯ್ದು ಗಣಪದವಿ ಕೊಟ್ಟು ಗೌರವಿಸಿದನು. 
ಇದಿಷ್ಟು ಚೆನ್ನನನ್ನು ಕುರಿತು ಹರಿಹರ ನಿರೂಪಿಸಿದ. ಕಥಾವಸ್ತು. ಹರಿಹರನ 
ಮೇಲ್ಕಾಣಿಸಿದ ರಗಳೆಯ ಜೊತೆಗೆ ಮಾದಾರ ಚೆನ್ನಯ್ಯನ ವಚನಗಳು ಮತ್ತು 
ಚೆನ್ನಯ್ಯನನ್ನು ಸ್ಮರಿಸಿದ ಬಸವಣ್ಣನವರ ವಚನಗಳೂ ಆತನ : ಚರಿತ್ರೆಯನ್ನು 
ತಿಳಿಯಲು ಮೂಲ ಆಕರಗಳಾಗಿವೆ. ಇವುಗಳ ಆಧಾರದ ಮೇಲೆ ಚೆನ್ನಯ್ಯನ 
ಚರಿತ್ರೆಯ ಹಲವು ಅಂಶಗಳನ್ನು ಕಂಡುಕೊಳ್ಳಲು ಇಲ್ಲಿ ಪ್ರಯತ್ನಿಸಲಾಗಿದೆ. 


೨. ವೈಕ್ತಿ ಚಿತ್ರಣ 


ಈ ರಗಳೆಯಲ್ಲಿ ಮಾದರ ಚೆನ್ನಯ್ಯ ಮಕಳ್ತು ಕರಿಕಾಲ ಚೋಳರ ವ್ಯಕ್ತಿ ಚಿತ್ರಣ 
ವಿದೆ. ಇವರಿಬ್ಬರ ಮೂಲಕ ಹರಿಹರ ಅಂದಿನ ಕಾಲದ ಸಮಾಜ ವ್ಯವಸೆ ಯ 
ಸ್ಪಷ್ಟ ಚಿತ್ರವನ್ನು ಕೊಟ್ಟಿದ್ದಾನೆ; ಮತ್ತು ಕೆಳಸ್ತರದ ಹಾಗೂ ಮೇಲ್ವರ್ಗ 
ದವರ ಬದುಕಿನ ವಿವಿಧ ಹಂತಗಳನ್ನು ಗುರುತಿಸಿದ್ದಾನೆ;: ಈಗ ಇಲ್ಲಿ ಮೂಡಿ 
. ಎ ಣಾ ಎ 
ನಿಂತಿರುವ ಅವರಿಬ್ಬರ ವ್ಯಕ್ತಿತ್ವವನ್ನು ಗಮನಿಸಬಹುದು. | 


೧೦ ಸಂಕ್ರಮಣ ೨೬೩/ಜುಲೈ ೧೯೯೪ 


ಗ ಸ ನ ಫೆ 
ನ 
೧, ಮಾದಾರ ಚೆನ್ನಯ್ಯನ ವ್ಯಕ್ತಿ ಚಿತ್ರಣ 


ಈ ರಗಳೆಯ ಕೇಂದ್ರ ವ್ಯಕ್ತಿಯಾದ ಚೆನ್ನಯ್ಸನ ಬಗೆ ಕೆಲವು ಭಿನ್ನಾಭಿಪ್ರಾಯಗಳಿವೆ. 
ಚೆನ್ನಯ್ಯನ ಚರಿತ್ರೆಗೆ "ಸಂಬಂಧಿಸಿದ. ಪ್ರಮುಖ ಆಕರಗಳೆಂದರೆ ದೊರೆತ ಈತನ 
ಸತ ವಚನಗಳು; 'ಚೆನ್ನಯ್ಯನನ್ನು ಸ್ಮರಿಸಿದ . ಬಸವಣ್ಣನವರ ವಚನಗಳು 
ಹಾಗೂ ಇತರ ಶರಣರ ವಚನಗಳು. ಇವುಗಳನ್ನು ಹೊರತುಪಡಿಸಿ ಹರಿಹರನ 
ರಗಳೆಯೇ ಚೆನ್ನಯ್ಯನ ಚೆ೨ತ್ರಿಯ ಅಧ್ಯಯನದ ಪೂರ್ಣಪ್ರಮಾಣದ: ಆಕರ 
ಪೆನಿಸುತ್ತದೆ. ಹರಿಹರನ. ನಂತರ ಅನೇಕ ಕವಿಗಳು ಕಾವ್ಯಗಳಲ್ಲಿ ಚೆನ್ನಯ್ಯನನ್ನು 
ಸ್ಮರಿಸಿದ್ದಾರೆ. ಕ್ರಿ.ಶ. ಸು. ೧೨೦೦ರ ಅಬ್ಬಲೂರು ಮತ್ತು ಸು 
ಜ್‌ ಜ್‌ ಗಳಲ್ಲಿ ಚೆನ್ನಯ; ನ ಉಲ್ಲೆ €ಖ CR 6, 
'ಹರಿಪರನ ಶಗಳೆಯಲ್ಲಿ ಉಲ್ಲೇಖಗೊಂಡ ಮಾದಾರ ಚೆನ್ನಯ್ಯ “ ಬಸವಣ್ಣ 
ರಿಸುವ ಮಾವಾರ ಚೆನ್ನಯ್ಯ ಇವನೇ ಎಂಬ ಬಗ್ಗೆ ಅನುಮಾನಧಿಲ್ಲ...೦ ವೆಂದು 
ಹೇಳಲಾಗುತ್ತದೆ. ಬು; ಸವಣ್ಣ ನ್ನ್ನ ಪೂರ್ವದ ಸತಾ ಮಾದಾರ ರ ಚೆನ್ನಯ್ಯ 
ನನ್ನು ವಚನಗಳಲ್ಲಿ ಹೆಸರಿಸುವ ಮೂಲಕ ಆತ ನ ಚರಿತ್ರೆಯನ್ನೇ ದಾಖಲಿಸಿ 
ದ್ಲಾನೆನ್ನಬಹುದು. ಇದರಿಂದ “ ಮಾದರ ಯ್ಯ: ರಗಳೆಗೆ ಬಸವಣ್ಣನವರ 
ವಚನಗಳೇ ಮೂಲ” ೨ ಎಂಬ ಅಭಿಪ್ರಾಯವಿದೆ. , ಹೀಗಾಗಿ ಮಾದರ ಚೆನ್ನ ಯ್ಯ 
ಕರಿಕಾಲ ಚೋಳನ ಕುಮರೆಗೆ ಹುಲ್ಲು ತಂದು ಜೋ "ಕಾಯ ಕದೊಂದಿಗೆ 
ತನ್ನ ಮೂಲ ವೃತಿ ಶ್ರಿಯನ್ನು ಮಾಡುತ್ತಿದ್ದ ನೆಂದೂ ಬಸವಣ್ಣ ನವ ಹಿರಿಯ 
ಸಮಕಾಲೀನ ತಾ ಇದರಿಂದ ಸ್ಪಷ್ಟ ವಾಗುತ್ತದೆ. 


ಬಸವ್ವಾನವರ ವಚೆನವೊಂದು ಚೆನ್ನಯ್ಯನ ಕಥೆಗೆ ಮೂಲ ನೆಲೆಯಾಗಿರುವುದನ್ನು 
ಗುರುತಿಸಬಹುದಾಗಿದೆ. 


ಗ 


ವೇದನಡನಡುಗಿತೆ ಿ. ಶಾಸ್ತ್ರವಗಲಿ ಕೆಲಕ್ಕೆ ಸಾರಿದ್ದಿತಯ್ಯಾ 
- ತರ್ಕ ತರ್ಕಿಸಲರಿಯದೆ ಮೂಗುವಟ್ಟಿ ದ್ದಿತಯ್ಕಾ 


ಆಗಮ ಹೆರತೊಲಗಿ ಅಗಲಿ ಇದ್ದಿ ತ್ರಯ್ಯಾ 
ನಮ್ಮ ಕೂಡಲ ಸಂಗಯ ಜನು 


ಘಾದಾರ ಚೆನ್ನ ಯ್ಕ ನ ಧಡ 


ರಾ ಮಾನವಾ ಖಾಲ 


೦ ಡಾ.ಎಂ ಎಂ: ಕಲಬುರ್ಗಿ--ಶಾಸನಗಳಲ್ಲಿ ಶಿವಶರಣರು, ಹುಟ 

೧. ಡಾ. ಎಂ. ಚಿದಾನಂದಮೂರ್ತಿ ವಚನ ಸಾಹಿತ್ಯ ಪುಟ-೧೧. 

ತ್‌ : ದೇವೀ ರಪ್ಪ — ಹಂಪೆಯ ಹರಿಹರ, ಪುಟರ೯೯. 

೩. ಎಂ. ಎಂ. ಕಲಬುರ್ಗಿ ( ಸಂ ಹಾರ್‌ ಬಸವಣ್ಣ ನವರ ವಚನಗಳು. 
ಸಂಪುಟ--೧, ವಚನ ಸಂಖ್ಯೆ- ೭೫೦. ಪುಟ--೧೮೭-೮೮. 


ಸಂಕ್ರಮಣ ೨೬೩/ಜುಲೈ ೧೯೯೪ ೧೧ 


ಮಾದಾರ ಚೆನ್ನಯ್ಯನ ಅಂಬಲಿಯ ಕಥೆ. ಬಸವ ಪೂರ್ವದಲ್ಲಿಯೇ ಜನಜನಿತವಾಗಿರ 
ಬೇಕು. ಬಸವಣ್ಣ ನಂಥ ವ್ಯಕ್ತಿ ಚೆನ್ನು' ಕಾದರೆ ॥ 

ಅಂದಿನ ಕಾಲದ ಒಟ್ಟು ಸಾಂಸ ತಿಕ ಚಳುವಳಿಯ ಮುಖಂಡನಾಗಿ, ಸಾಮಾಜಿಕ 
ಪರಿವರ್ತನೆಯ ಪ್ರವರ್ತಕನಾಗಿ 


ಮಾದಾರ ಚೆನ್ನಯ್ಯನ ವ್ಯಕ್ತಿತ್ವದ ಹಲವು ಅಂಶಗಳನ್ನು ಈ ರಗಳೆಯಲ್ಲಿ ಕಂಡು 
ಕೊಳ್ಳಲು ಸಾಧ್ಯವಾಗುತ್ತದೆ. ವ್ಯಕ್ತಿತ್ವ ವಿಕಾಸದ ಈ ಕ್ರಿಯ ವೈಯಕ್ತಿಕವಾಗಿದ್ದು, 
ಅಂತರಂಗಕ್ಕೆ” ಸಂಬಂಧಿಸಿದುದಾಗಿದೆ. ಚೆನ್ನಯ ಅಂದಿನ ಕಾಲದಲ್ಲಿ ಓದು 


$ ತ್‌ 
ಬರೆಹ ಬಲ್ಲವನಾಗಿದ್ದು, ವಚನಗಳನ ನ್ನು ದಣಿದ , ಶಿವಭಕ್ತಿ ಮಾಡುವ ಅರ್ಹತೆ 


ಪಡೆದದ್ದು, ಚರಿತ್ರೆಯಲ್ಲಿಯೇ ಅಸೂರ್ವವೆನಿಸುತ್ತ 
ಇವು ಯಾವವೂ ವ್ಯ ಕೆ ಕ್ರಿತ್ವ' ವಿಕಾಸಕ್ಕೆ ಅಡ್ಡಿ ಯಾಗು: 
ಸ್ಮತಿಯ ಆದರ್ಶವನ ಸ್ಸ ಎತ್ತಿಹಿಡಿ 


3) 
3 
< 

pak 
ಕ 
(| 
[4] 
ತ್ರಿ 
4 


ವುದರ ಮೂಲೆಕ ತನ್ನ ಸಂಸ್ಕೃ 


ಶಿವಭಾವದಿಂದ ಮಾಡುವ ಕಾಯಕ ಮತ್ತು ಶಿವಪೂಜೆ ಇವೆರಡೂ ದುಕನ್ನು 
ಸಫಲಗೊಳಿಸುವ . ಮಾರ್ಗವೆಂದು ತಿಳಿದು,. ಆ ಮಟ ಸದುಪಯೋಗ 


. ಮಾಡಿಕೊಂಡ ಚೆನ್ನಯ್ಯ ಅದೃಷ್ಟನೆಂದೇ ಹೇಳಬೇಕಾಗುತ್ತದೆ. ದಲಿತ್ನ್ಮಶರಣ 
ನೊಬ್ಬನಿಗೆ ಇಂಥ ಅವಕಾಶ ದೊರೆತದ್ದು ಆ ಕಾಲವ ಉದಾತ್ತ ಸಂಸ್ಕೃತಿಯ 


ಆದರ್ಶವೆನ್ನಬೇಕು. ಚೆನ್ನಯ್ಯ ಮಾಡ ಡುವ ಶಿವಪೂಜೆಯ. : ಎದುರಿನಲ್ಲಿ ಕುಸಿದು 

ಬಿದ್ದ ಜಾತಿ. ವ್ಯವಸ್ಥೆಯ ಚಿತ್ರವನ್ನು ಈ ಎರಡು ಪದ್ಯಗಳಲ್ಲಿ ಹರಿಹರ 
ಎ ರ್‌ | ಕೆ ಡ್‌ 

ಕೊಟ್ಟಿ ರುವನು. 


“ ನನ್ನತಾಗಮನಿಕರ ತಲ್ಲಣಿಂಗೊಳಿ ತನ್ನ 
ಜಿಹ್ವಯೊಳು ಸವಿದು ಪನ್ನಂಗಧರಗಿತ್ತ 
ಷೆ ಕ್‌ pe ಇರ್ಲಿ ಸಂ ವಿ ಇ 
ಜೆನ್ನಯ್ಯನೆನ್ನಯ್ಯನೆಂಬೆ ೪ 


“ ವೇದದ _ಡಂಗುರಂ ಹೆದರಿ ಸೈವೆರಗಾದುವು ಶಾಸ್ತ್ರ ಸಂಭ್ರಮ 
ಹೋದುವು ನಿಚ ಶೆ ಲೋದುವ ಪುರಾಣದ ಮಾತಿನ ನ ನುಚ್ಚು ನೂ 
ರಾದುವು ಹೋಮ ನೇಮ ಜಪ ಸಂದ್ಮಾಸ ಸಮಾಧಿಗಳಿಂಬೆವೆಲ್ಲ ಹೋಳಾ 
ದುವು ಹಂಪೆಯಾಳ್ಹವರ ಚೆನ್ನನ ಡಲ ಜಂ 1 


೪. ಬಿ. ಆರ್‌. ಹಿರೇಮಠ '( ಸಂ) -- ಹರಿಹರನ ಭಕ್ತಿ ತರಂಗಿಣಿ, ಪುಟ-೧೧. 


೫. ಎಂ. ಎಸ್‌. ಸುಂಕಾಪುರ (ಸಂ) - ಶಿವಭಕ್ತಿ ಮಹಿಮಾರಗಳೆಗಳು. ಪುಟ-೧೯ 


0೨ : ಸಂಕ್ರಮಣ ೨೬೩/ಜು ೧೯೯೪ 


'ಮಾದಾರ - ಚಿನ ಬ್ಹಯ್ಯನ . ಮನೆಯಲ್ಲಿ ಶಿವನು ಅಂಬಲಿಯನ್ನು. ಉಂಡಕಾರಣ 
ಆಗಮಗಳು ಹ ಹೋದವು. ವೇದ, ಶಾಸ್ತ, ಪುರಾಣಗಳು ಹಾಳಾಗಿ 
ಹೋದವು; ಜಪ ತಪ ಸಂಧ್ಯಾವಂದನೆ, ಸಮಾಧಿಗಳೆಲ್ಲವೂ ನುಚ್ಚು ನೂರಾದವು. 
ವರ್ಣಾಶ್ರಮ ಪದ ತಿಯಲ್ಲಿಯ * ಬಡದ ಬದಲಾವಣೆಯನ್ನು ಈ ಪದ್ಯಗಳು 
ಸೂಚಿಸುತ್ತವೆ. ಮತೀಯ ಅಥವಾ. ಜಾತಿಯ ಸಂಪ್ರದಾಯದ ನಿಯಮ 
"ಗಳನ್ನು ಶಿವ ಮುರಿದ ವಿಷಯವನ್ನು ಹೇಳುವ ಮೇಲಿನ ಎರಡ ಡೂ ಪದ್ಯ ಗಳಲ್ಲಿ' 
ಲೋಕದ ನಿಯಮಗಳನ್ನು ಶಿವ ಮುರಿದುದನ್ನು ಜಟ ಕವಿ 
ಧ್ವನಿಸಿರುವ ರೀತಿ ಅನನ್ಯವಾದುದು” ೬ ಇಡೀ ಕನ್ನಡ ಸಾಹಿತ್ಯದಲ್ಲಿ. ಇದ 
ಕಂತ ಧೀರವಾದ ಬರವಣಿಗೆ ಮತ್ತೊಂದು ದೊರಕಲಾರದು ” ೭ ಎಂದು 
ಕೇಳಲಾಗುತ್ತದೆ. we | 

ಮೇಲ್ವರ್ಗಕ್ಕೆ ಮೀಸಲಾಗಿದ್ದ ಭಕ್ತಿ ಮಾದಾರ ಚೆನ್ನಯ್ಯನೆಂಥ ಶ ಶರಣರ ಮೂಲಕ 
ಜನಪರವಾದುದನ್ನು ಗುರುತಿಸಬಹುದು. ಆದರೂ ದಲಿತ ವರ್ಗದ ಮಾದಾರ 
"ಚೆನ ಯ್ಯ ನಿಗೆ ಭಕ್ತಿ "ಯನ್ನು ವೈಯಕ್ತಿ ಕ್ರಿಕವಾಗಿ ಹಾಗೂ ಬಹಿರಂಗವಾಗಿ ಮಾಡಲು 
ಸಾಧ್ಯವಾಗಿರಲಿಲ್ಲವೆಂಬುದು ಇಲ್ಲ ಮುಖ್ಯ. ಯಾಕೆಂದರೆ ॥ ಭಕ್ತಿಯನ್ನು ಸಾಮೂಹಿಕ 
ಆಸಿ ್ರಿಯನ್ನಾ ಗಿ ಮಾಡಿಕೊಂಡು - ಆಡಂಬರದಲ್ಲಿ ಮೆರೆಯುತ್ತಿದ್ದ ಮೇಲ್ಯ ರ್ಗದವ 
ರಿಗೆ “ಚೆನ್ನ ಯ್ಯ ನು ತನ್ನ ವಚನಗಳಲ್ಲಿ ಎತ್ತಿರುವ ಮೂಲಭೂತ ಪ್ರಶ್ನೆ ಸಳದ 
ಗೊತ್ತಾ ಗುತ ಪೆ, 


“ಮುಗಿಲ ಮರೆಯೆಂದು ಮಂಡಲದಂತೆ 
ಏನೆಂಬೆನುದಕದೊಳಗಣ ಕಮಳದಂತೆ 
ತಿಲದ ತೈಲದ ತರದ ಕಾಷ್ಠದಗ್ನಿಯ ತರದೆ 

ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತರದೆ”೮ 


ಎಂಬಲ್ಲಿ ಚೆನ್ನ ಯ್ಯನ ನ ಭಕ್ತಿ ಮುಖದ ಚಿತ ಶ್ರಣವನ್ನು ರಾರ “ಭಕ್ತಿ ಪ್ರಚಾರ 
ವಸ್ತುವಲ್ಲ; ಅ ಕುಲದವರ ಸೊತ್ತಲ್ಲ' "ಎಂಬುದನ್ನು ಚೆನ್ನ ಯ್ಯ ಸಾರಿದ್ದಾ ನೆ. 
"ಆತನದು ಅರ್ಪಣಾಭಾವದ ಭಕ್ತಿ; ಸರಳವಾದುದು ಸಾತ್ವಿಕವಾದುದು ಆಗಿದೆ. 
ಸರ್ವಾಂಗಸುಖಗಳನ್ನು ಶಿವನಿಗರ್ಪಿಸುವುದರ ಮೂಲಕ ವ್ಯಕ್ತಿತ್ವವಿಕಾಸ ಮಾಡಿ 
ಕೊಂಡ ದಲಿತ ಶರಣನ ಭಕ್ತಿಮುಖವನ್ನು ಇಲ್ಲಿ ಗುರುತಿಸಬಹುದು. . 


EEE 
» ೬. ಎಂ. ಚಿದಾನಂದಮೂರ್ತಿ - ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು 
ಅಸ್ಪ ಂಶ್ಯತೆ. ಪುಟ ೧೧೫. 
೭. — ಅದೇ-,. ಪುಟ-೧೪. 


೮ ಡಾ. ಎಂ. ಎಸ್‌. ಸುಂಕಾಪುರ (ಸಂ) ಶಿವಭಕ್ತಿ ಮಹಿಮಾರಗಳೆಗಳು, ಪುಟ-೧೯೫. 


ಸಂಕ್ರಮಣ ೨೬೩/ಜುಲೈ ೧೯೯೪ ೧೩ 


ಉತ್ತಮ ಕುಲನಲ್ಲಿ ಹುಚ್ಚಿದ ಮಾತ್ರಕ್ಕೆ. ನಿ ದಲಿತ ವರ್ಗದವರ 
ಎಲ್ಲು ವತ್ಯಗಳನ್ನು ಕಡೆಗಣಿಸಿವ ಕಾ ನಲ್ಲಿ ಶಿವನೊಲುಮೆ ಗಳಿಸುವುದು ಅರ್ಪಿ 
ಸುವ ವಸ್ತು LE ಹೃದಯವ್ದೆ ಯ ನಂದ ಎಂ: ಬುದನ್ನು ಚೆನ್ನಯ್ಯ ಅರಿತು 
ಕೊಂಡಿದ್ದ ಕ ಅಷ್ಟೆ € ಅಲ್ಲ, ಲ್‌ ಸಾಂಸ್ಕತಿಕ ಪರಿಸರದ ಹಿನ್ನೆ ಲೆಯಲ್ಲಿಯೆ ಮೀ ಬಸವ 
ಪೂರ್ವ ಯುಗದ. ಜನಾಂದೋಳನ ಧೋರಣೆಯನ್ನು ಚೆನ್ನಯ ಖ್ಯಸಲ್ಲಿ ಕಾಣಬಹು 
ದಾಗಿದೆ. ು 
ಚೆನ್ನಯ್ಯನ ; ಭಕ್ತಿ ಬಹಿರಂಗವಾದಾಗ, . ಆತನಲ್ಲಿ ಕರಿಕಾಲಚೋಳ ಸಕಲರೊಂದಿಗೆ 
ಬಂದಾಗ, ಆತನೊಂದಿಗೆ ಚೆನ್ನಯ್ಯ ನಡೆನುಕೊಂಡ ರೀತಿಯಲ್ಲಿ ಒಬ್ಬ ಉದಾತ್ತ 
ಸಂಸ್ಕತಿಯ ಎತ್ತರದ ವ NA ಯ ಚಿತ್ರವ: ನ್ನು ಕಾಣಬಹುದಾಗಿದೆ. ಹರಿಹರ `ಈ ರಗಳೆ 
ಲ್ಲಿ ಚೆನ್ನಯ್ಯನ ವ್ಯಕ್ತಿ ತ ದ ಬಹುಮುಖವಾದ ಎಳೆಗಳನ್ನು ಬಿಡಿಸಲು ಪ್ರಯತ್ನಿ 
ಸಿದ್ದಾನೆ. ಆದರೂ ಚ ಯ್ಯನ ಸಮಗ್ರ ವ್ಯಕ್ತಿತ್ವದ ವಿವರ ದೊರಕುವುದಿಲ್ಲ. 
ಇದಕ್ಕೆ ಮುಖ್ಯ ನಂಜವಂಚಲನ ಈ ಶಿವಶರಣರ. “ಆರತ್ರೆಗಳು ತಲೆತಲೆಮಾರು 
ಗಳಿಂ ನಜ ಶತಶ ಶತಮಾನಗಳಿಂದಲೂ ಜನಜೀವನದಲ್ಲಿ ಒಂದು ಸ ಸಾಂಸ್ಕೃತಿಕ ಪ ಪರಂಪ 
ರೆಯಾಗಿ ಬೆಳೆದು ಬಂದಿರಬಹುದೇ ಹೊರತು ಜೀವನ ಚರಿತ್ರೆಯ ಶಿಸ್ತಿನಲ್ಲಿ ಅವು 
ದಾಖಲಾಗುವಂತಿಲ್ಲ”.೯ ಆದರೆ ಚೆನ್ನಯ್ಯನ ವ್ಯಕ್ತಿತ್ವವನ್ನು ಸಮಗ್ರವಾಗಿ ಹಿಡಿದಿಟ್ಟ 
ತ ಬಸವಣ್ಣ ನವರ ಒಂದು ವಚನ ಹು 
“ನಡೆಚೆನ್ನ ಎಲ್ಲಿ ನೋಡಿದೊಡೆ ಚೆನ್ನ _ 
ಪ್ರಥಮರೊಳಗೆ ಚಿನ್ನ ಪುರಾತನರೊಳಗೆ ಚಿನ್ನ 
ಸವಿನೋಡಿ.ಅಂಬಲಿಯ ರುಚಿಯಾಯಿತ್ತೆಂದು 
ಕೂಡಲಸಂಗಮದೇವರಿಗೆ ಬೇಕೆಂದು ಕೈದಗೆದ ನಮ ಜೆನ್ನ' 'ಿಧಿ* 
ಚೆನ್ನಯ್ಯನ ಶ್ರೇಷ್ಠತಮ ವ್ಯಕ್ತಿತ್ವದ ಒಂದು ಶಾಶ್ವತ. ಚಿತ್ರಣ ಹಾಗೂ ಅದರ 
ನಿರಂತರ ಪಠಣದೊಳಗಿನ "ಚೆನ್ನ, ಚೆನ್ನ” ಎಂಬ ನಾಮ ವಿಶ್ಲೇಷಣದ ಪುನರಾ 
ವೃತ್ತಿ ತ್ರಿಯಲ್ಲಿ ತುಂಬ ಹಾಗಿ ನಡೆದಿದೆ ೧೧ ಎನ್ನ ಬಹುದು. 
ಬಿ ಮಾದಾರ ಚೆನ್ನಯ್ಯ ಬಸವ ಸೂರ್ವಯುಗದ ದಲಿತ ವರ್ಗದ ಶರಣನಾ 
, ಶ್ರೇಷ್ಠ ಶಿವಭಕ್ತನಾಗಿದ್ದನು. ಈತನು ತನ್ನ ಶಿವಭಕ್ತಿ ಮತ್ತು ಕಾಯಕ ನಿಷೆ 
ಯಾಂದ ತನ್ನ ಬದುಕನ್ನೇ ಸಮರ್ಪಿಸಿದ ಮಹಾಚೇತನ ಶಕ್ತಿ ಎಂಬುದನ್ನು ಗುರುತಿಸ ತ 
ಲಾಗಿದೆ. ತನೂ ಒಲಕ ಉಂಟಾದ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿಯ ಕು. | 
ಇಡೀ ಚರಿತ್ರೆಯಲ್ಲಿ ಅಪೂರ್ವವಾದುದೆಂದು ಕಂಡುಕೊ ೩ಳ್ಳಬಹುದಾಗಿದೆ. 


ರ 


೯ ಮ. ನ. ಜವರಯ್ಯ ದಲಿತ ವರ್ಗದ ಶರಣರು. ಪ್ರಟ--೩ರೆ. 
ಹ ನ ಎಂ. ಕಲಬುರ್ಗಿ ಬಸವಣ ನವರ ವಚನಗಳು, ಸಂಪುಟ-೧, ಪುಟ-೨೦೨. 
ು, ನ. ಜವರಯ್ಯ--ದಲಿತವರ್ಗದ ಶರಣರು : ಒಂದು ಅಧ್ಯಯನ, ಪುಟ-೩೭. : 


೧೪ 
ಸಂಕ್ರಮಣ ' ೨೬೩/ಜುಲೈ ೧೯೯೪ 


| 
೨ ಕರಿಕಾಲಚೋಳನ ವ್ಯಕ್ತಿ ಚಿತ್ರಣ 


ಒಂದು ನಾಡಿನ , ಸಾಂಸ್ಕೃತಿಕ ಏಳು-ಬೀಳು ಆ ನಾಡಿನ ರಾಜಕೀಯ ಪರಿಸಿತಿ 
ಜತ 9 
“ಯನ್ನು ಅವಲಂಬಿಸಿರುತ್ತ ದೆ. ನಾಡು ಸ ಸಮೃದ್ಧವ ದ್ವವಾಗಿದ್ದಾ ಗ ಮಾತ್ರ ಅದರ ಸಾಂಸ 
ಎ ಲ್ಲ ಸ 
ತಿಕ ಬದುಕು ಸಿರಿವಂತವಾಗಿರುತ್ತದೆ, ದಕ್ಷಣ ಭಾರತ ತದ ಪ್ರಮುಖ ರಾಜ್ಯಗಳಲ್ಲಿ 


ಒಂದಾದ . “ಚೋಳ' ನಾಡಿನ ಸ ಮೃದತೆಯ ಸ ರಗಳೆಯಲ್ಲಿದೆ. ಅದು 


ಇಂದಿನ*ತಮಿಳು ನಾಡಿನ ಪ್ರದೇಶವಾದರೂ ಆ ಪರಿಸರವನ್ನು ಕುರಿತು ಕಾವ್ಯ' ರಚಿ 
ಸಿದ ಮನಸ್ಸು ಕನ್ನಡದ್ದಾಗಿದೆ; ತನಗರಿವಿಲ್ಲದೆ ಕವಿ ಕನ್ನಡ ನಾಡಿನ ಸಮೃದ್ಧಿಯನ್ನು 


ನಿರೂಪಿಸಿದ್ದಾ ನೆ. 


[4 


ಕೋಳನಾಡನ ಶೈವಧರ್ಮ ಕನ್ನಡ ನಾಡಿಗೆ ಪ್ರವಹಿಸುತ್ತಿರುವ ಸಂದರ್ಭದಲ್ಲಿ ಆ 
ಎರಡೂ ಗ ಸಮೃದ್ಧಿ ಯ ವರ್ಣನೆ ಇಲ್ಲಿದೆ. ಆ ನಾಡವರ ಮನ, ಜನ 
ಭಕ್ತಿ, ನೇಮ, ನಿಷ್ಠೆ, ಭೂಮಿ, `ನದಿ, ಬೆಳೆ ಮೊದಲಾಕೌಗಳು ಆವರ ಸಂಸ್ಕೃತಿಯ 
ಹಿರಿಮೆಯ ಸಂಕೇತಗಳಾಗಿವೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ 2 ಚೋಳರು ಬಹಳ 
ಪ್ರಮುಖರು; ಇವರನ್ನು ಚೋಳರಾಜ, ಚೋಳಾಧಿಪ ಮೊದಲಾದ ನಾಮಗಳಿಂದ 
ಗುರುತಿಸಲಾಗುತ್ತದೆ. : ಆದರೆ “ಕರಿಕಾಲಚೋಳ "ಎಂಬ ಹೆಸರು ಜೋಳರಲ್ಲಿ 
ಕೊನೆಯ ಪ ಪಕ್ಷ ಮೂವರಿಗಾದರೂ ಇತ್ತು” ೧೨ ಎಂಬ ಅಭಿಪ್ರಾಯವಿದೆ. ಕರಿಕಾಲ 
ಚೋಳನು ಶೈವಧರ್ಮದ ನಿಷ್ಠಾವಂತ ಬೆಂಬಲಿಗನಾಗಿದ್ದು ತನ್ನ ರಾಜಶಕ್ತಿಯನ್ನೆಲ್ಲ 


ಗ 
ಆ ಧರ್ಮದ" ಪ್ರಚಾರಕ್ಕಾಗಿ ಬಳಸಿದನೆಂಬುದು ತಿಳಿದುಬರುತ್ತ ದೆ 


ಷ್‌ 


ಕರಿಕಾಲ ಚೋಳನ ವ್ಯಕ್ತಿ ಚಿತ್ರಣದ ಮೂಲಕ ಒಬ್ಬ ಆದರ್ಶರಾಜನ ಚಿತ್ರಣವನ್ನು 
ಹರಿಹರ ಮಾಡಿಕೊಟ್ಟಿ ರುವನು. ಸತ್ಯಶೀಲತೆ, ಕರುಣಾಮಯತೆ ಇವೇ. ಮೊದ 
ಲಾದ ಗುಣಗಳಿಂದಾಗಿ ಗುಣ ಸಂಪನ್ನನಾದ ರಾಜನೊಬ್ಬನ ಮಾದರಿಯನ್ನು ಈತ 
ನಲ್ಲಿ ಕಂಡುಕೊಳ್ಳಬಹುದಾಗಿದೆ. ಕರಿಕಾಲಚೋಳ ಚೆನ್ನನನ್ನು ಹುಡುಕುವಾಗ, 
ಆನೆಯ ಮೇಲೆ . ಮೆರೆಸುವಾಗ, ತನ್ನೊಂದಿಗೆ ಸಮೀಕರಿಸಿಕೊಳ್ಳುವಾಗ ಆತನ 
ಉದಾತ್ತ ಸಂಸ್ಕ ತಿಯ ಅರಿವಾಗುತ್ತದೆ. k 


ಕರಿಕಾಲಚೋಳನದು ಚೆನ ಯ್ಯ ನಿಗಿಂತ ಭಿನ್ನ ವಾದ ಭಕ್ತಿ: ಶಶಿಧರನ ಎಡಭಾಗದಲ್ಲಿ 
ಕುಳಿತು ಪೂಜೆ ಸಲ್ಲಿಸುವ ಈ $8 ಶಿವಭಕ್ತಿ ರು ಶರಣಸತಿ ಲಿಂಗಪತಿ ಎಂಬುದನ್ನು 
`ಅರಿತುಕೊಂಡಿದ್ದ ರೆಂಬುದರ ಸಂಕೇತ. ನಮಸಾ ರ ಮಾಡುವುದು, ಪ್ರದಕ್ಷಿಣ 
ಹಾಕುವುದು, ಹೊನ್ನ ಹರಿವಾಣಗಳಲ್ಲಿ ಮೃಷ್ಟಾ ನವನ್ನು ಅರ್ಪಿಸುವುದು, ಶಿವನಾ 
 ರೋಗಿಸುವುದನ್ನು ಅಲಿಸ ಸುವುದು ಇವೆಲ್ಲ" ರಾಜಾ ಜ್ಯಾಧಿಕಾರದ ಉತ್ತಮ ಶ್ರೀಮಂತಿ 


ಹ ೧೨. ಎಂ. ಚಿದಾನಂದಮೂರ್ತಿ --ವಚನ ಸಾಹಿತ್ಯ, ಪುಟ --ಂ೫. 


ಸಂಕ್ರಮಣ ೨೬೩/ಜುಲೈ ೧೯೯೪ ಸ ೧೫ 


| ಈ ಸರ A 
ಸಷ ಕುರುಹುಗಳೆಂಬುದನ್ನು ಗುರುತಿಸಬಹುದಾಗಿದೆ. ಕರಿಕಾಲ ಚೋಳನಿಗೆ ಭಕ್ತಿ 
5 ಸಿ ನ ಆಂ — - 

ಕೃದಲ್ಲಿದ್ದು ಶಿವಣ ಸು ಸಾಧ್ಯವಾಗುವುದಿಲ್ಲ. ತನಾ 

ಿರಿವಂತಿಕೆಗಿಂತ ಬಡತನವನ್ನು ಶ್ರೇಷ್ಠ 

ನೆ ಎಂಬುದಕ್ಕೆ ಕರಿಕಾಲಚೋಳನ 

ವ್ಯಕ್ತಿ ಸತ ಒಂದು. ತ ಶ್ರಮ ಎದರ್ಶನವೆ] ಬಹುದು. ಕರಿಕಾಲಚೋಳನದೂ 
ನಾ 


೩. ಸಾಮಾಜಿಕ ಹ್‌ ಸರಂಪರೆ ಶ್‌ 

ಶರಣರ ಸಾಮಾಜಿಕ ವ್ಯವಸ್ಥೆ ಒಂದು ಸೈಡ್‌ ಂತಿಕ ನೆಲೆಗಟ್ಟಿನ ಮೇಲೆ ರೂಪು 
ಗೊಂಡಿತ್ತೆಂದು ವಚ ನಸಾಹಿತ್ರ, ಹಾಗೂ ಹರಿಸರನ ರಗಳೆಗಳಿಂದ ತಿಳಿದುಬರುತ್ತದೆ. 
ಸರ್ವರನ್ನು ಅದರಲ್ಲೂ ವಿಶೌಸವಾಗಿ ದಲಿತರನ್ನು ಮೇಲಕ್ಕೆತ್ತುವ ಮಹೋದ್ದೆ €ಶ 
ವನ್ನಿಟ್ಟು “ತೆ ವಚನ ಚಳುವಳಿಗೆ ಸಮಗ್ರ ಬದಲಾ ವಣೆಯನ್ನು ತರಲು ಹಾ 
ತ ಆದರೂ ೩ ER ಶರಣರ ಬದುಕನ್ನು ಬದಲಾಯಿಸಿತೆಂಬುದನ್ನು ಐ 
ಹಾಸಿಕ ಸತ್ಯವೆಂದೇ ಹೇಳಬೇಕೌಗುತ್ತದೆ. ಜಾ ಬದುಕಿನ ಅವಶ್ಯ ಕತೆ, ಜಡಿ 
ನತೆಯ ತಳಹದಿಯ ಮೇಲೆ ಆದರ್ಶ ಸಮಾಜ ರಚಿಸಲು ಶರಣರಿಗೆ ಸಾಧ್ಯ ವಾಯಿ 
ತೆಂಬುಮ ಇಲ್ಲಿ ಮುಖ್ಯವಾದುದು. . ಆ ಕಾಲದ ಸಾವ ಮಾಜಿಕ ಸಾಂಸ ತಿಕ ಪರಂಪರೆ 
ಯನ್ನು; ಬಿಂಬಿನುವ ಹೊಲೆಮಾದಿಗರ ವಾಸಸ್ಥಾನ, ವರ್ಣಾಶ್ರಮಪನ್ನ ತಿ,” ಕಾಯಕ 
ಸಿದ್ದಾಂತ ಶರಣರ ಗುಣಗಳು ಇತರ ಪದ್ಧ ತಿಗಳು-- ಇವೇ ಮೊದಲಾದ ಅಂಶಗಳ 
ಹಿನ್ನೆ ಲೆಯಲ್ಲಿ ಕಂಡುಕೊಳ್ಳ ಬಹುದಾಗಿದೆ. ದಾರ್ಮಿಕ, ಆರ್ಥಿಕ, ಬದುಕಿನ ಎಲ್ಲಾ 
ರಂಗಗಳಲ್ಲಿ ಸಮಾನತೆಯನ್ನು ತರಲು ಪ್ರಯತ್ನಿಸಿದ ಶರಣರ ಆ ಸಾಮಾಜಿಕ ತೀವ್ರ 
ಕಳಕಳಿಯನ್ನು ನೆನೆಸಿಕೊಂಡರೆ ಇಂದಿಗೂ ಅಂಥ ಸಮಾಜ ರಚನೆ ಅಸಾಧ್ಯವಾದುದು 
ದಿಷಾದಕರಪೌದೇ ಹೇಳಬೇಕಾಗುತ್ತದೆ. 


೧ ಹೊಲೆ-ಮಾದಿಗರ ವಾಸಸ್ಥಾ ನ | 


ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರವರ ಜಾತಿ, ಧರ್ಮ, ಅಂತಸ್ತುಗಳಿಗೆ 
ಸಂಬಂಧಿಸಿದಂತೆ ಅವರ ಸಸ ಶನಗಳಿಸ ವೆಂದು ಗೊತ್ತಾಗುತ್ತದೆ. ಸಾಮಾನ್ಯ 
ವಾಗಿ ದಲಿತರ ವಾಸಸ್ಥಾನವನ್ನು. , `ಹಿರಿಯಕ್ಕೇರಿ' ಎಂದು ಹರಿಹರ ಉಲ್ಲೇಖಿಸು 
ತ್ತಾನೆ. ಸಮಾಜದ ರಂಜು ವರೇ ಹೆಚ್ಚಿನ . ಸಂಖ್ಯೆಯಲ್ಲಿವ ಕಾರಣ "ಒರಿಯ 
ಕೇರಿ” (ಹೊಲಗೇರಿ) ಎಂದು ಕರದಿರಬೇಕು.* ಕರಿಕಾಲ ಚೋ ಟಿ ಹ 


& 
೧೩. ಎಂ. 'ಚಿದಾನಂದಮೂರ್ತಿ ಮಧ್ಯ ಕಾಲೀನ ಕನ್ನ ವ) ಸಾಹಿತ್ಯ ಮತ್ತು 
ಅಸ್ಪಶ್ಯತೆ, ಪುಟ--೧೧೬. 


ಕ್ಯ ಸಂಕ್ರಮಣ ೨೬೩/ಜುಲೈ ೧೯೯೪ 


ಕುಳಿತು ಹಿರಿಯ ಕೇರಿಗೆ ಬರಬೇಕಾದರೆ. ಅಮು ಮೇ ಲ್ಚಾ ತಿಯವರಕಸ%ಣಿಯಿಂದ ಸ ತ 
ಲ್ಯ ವಿ 
ದೂರವೇ ಇರಬೇಕೆಂದು ಕಾಣುತ್ತ ಜ್‌ 


| 


ಅರಸರಿಗೆ ತಕ್ಕ ಅರಮನೆಗಳಿದ್ದ ಬಗ್ಗೆ ಉಲ್ಲೇಖವಿದೆ. ಆದರೆ ಬಡವರಿಗೆ, ಹೀನಕು 
>: ಲದವರಿಗೆ ಮನೆಗಳಿರಲಿಲ್ಲ; 'ಗುಡಿಸರುಗಳಿದ್ದ ವು. ಮಾದಾರ ಚೆನ ಸ ನಲ್ಲಿಗೆ ಕರಿ 
' ಕಾಲ ಚೋಳ ಬಂದಾಗ ಬಲ್ಲವರು ಆತನ ಗುಡಿಸಲನ್ನು ತೋರಿಸುತ್ತಾರೆ ಸಾ! 

ಗಳೇ ಆ ಜನಾಂಗದ ವಾಸಸಾ ನಗಳಾಗಿದ ವು ಭು ಇದರಿಂದ ಸ್ಪಷ್ಟವಾಗುತ್ತದೆ. 
"ಮತ್ತು ಅವರು ಕಡುಬಡವರಾಗಿದ್ದರು ಎಂಬ ಅಂಶ ೭ ಬೆಳಕಿಗೆ ಬರುತ್ತದೆ. 

: ಮಾದಾರ ಚೆನ್ನಯ್ಯ: ಜನಿಸಿದ ಸ್ಥಳ ಮುಖ್ಯವಲ್ಲ. ಅಲ್ಲಿದ್ದು ಸಾಧಿಸಿದ : ಸಿದಿ 
ಮುಖ್ಯ '' | ಸಿ 

ವರ್ಣಾಶ್ರಮ ಪದ್ದತಿ | 

ಚೆನ್ನಯ್ಯನ ಹೆಸರಿನೊಂದಿಗೆ " ಮಾದರ ' ಎಂಬ ಜಾತಿ* ವಾಚಕ ಪದ ಅಂ 

ಕೊಂಡು ಬಂದಿರುವುದು ಆ ಕಾಲದಲ್ಲಿ ಜಾತಿ ಪದ್ದತಿ ಇತ್ತೆಂದು ಗೊತ್ತಾಗು 

ತ್ತದೆ. ಹೆಸರಿನೊಂದಿಗೆ ಜಾತಿ ವಿಶೇಷವಾಗಿ ಬರುಪ್ರದು ಹೊಸದೇನಲ್ಲ. ಈಗಿನ 

ಕಾಲದಲ್ಲೂ ಜಾತಿಯನ್ನು ವಿಶೇಷವಾಗಿ ಬಳಸುತ್ತಾರೆ. 

“ ಜಾತಿ ಮಾದರ ಚೆನ್ನನೆಂಬ ನಾಮಂ ತನಗೆ 
ಓತಿರ್ಪುದನ್ವ MEN “ ೧೪ ತ್‌ 

“ಇಲ್ಲಿ ಜಾತಿಯನ್ನು ಮೊದಲು ಹೇಳಿ ನಂತರ ಹೆಸರು 'ಹೇಳುವ ಪದ್ದತಿಯಂತೆ 
ಕಾಣುತ್ತದೆ. ಚಿನ ನಂಥ ಕೀಳುಜಾತಿಯವರಿಗೆ ಭಕ್ತಿ ಮಾಡಲು ಅವಕಾಶ 

ದೊರೆತದ್ದು ಮುಖ್ಯವಾದ ಅಂಶ, ಚೆನ್ನಯ್ಯನಿಗೆ ಜಾತಿಯ ಭಯ ಉಳಿದು 

ಕೊಂಡಿರುವುದು ಸ್ಪಷ್ಟವಾಗಿದೆ. ಭಕ್ತಿಯನ್ನೆ ಉಸಿರನ್ನಾಗಿ ಮಾಡಿಕೊಂಡಕೂ 

ಕಾಶಿಯ ಭಯ ಅವನ ಅಂತರಂಗದಿಂದ ' ಅಳಿದು ಹೊ ಗಿಲ್ಲ. ಆದರೂ 

ಮೇಲ್ವರ್ಗದ ಜನರ ಬಗೆಗೆ ಅವನಲ್ಲಿ ದ್ವೇಷ ಭಾವನೆಯಿಲ್ಲ. ಜಾತಿಯ ಪ್ರಖರ 

ವಾಸ್ತವತೆಯಲ್ಲಿ ತನ್ನ ಸಂಸ್ಕೃತಿಯನ್ನು ತೋರಿಸುತ್ತಾನಿ. 

ಭಕ್ತಿಯ ಮೂಲಕವೂ ಆ ಜನಾಂಗದ ಉದಾತ್ರ RN ತ್ರ 

ಕುಲಧರ್ಮ ಕರ್ಮದಲ್ಲಿ ಚೆನ್ನಯ್ಯನಿದ್ದ ನೆಂದು ಹರಿಹರ ಹೇಳುವಲ್ಲಿ ಇದನ್ನೇ 
ಕಾಣಬಹುದಾಗಿದೆ. ಇವುಗಳನ್ನು ಬಿಟ್ಟು ಬದುಕುವ ಮುಕ್ತ ಸಾಮಾಜಿಕ 
ವಾತಾವರಣವಿರಲಿಲ್ಲವೆಂದು ಸ್ಪಷ್ಟವಾಗುತ್ತದೆ. ಕರಿಕಾಲಚೋಳ ಚೆನ್ನಯ್ಯನ 


'ಗುಡಿಸಲಿಗೆ - ಬಂದಾಗ ಚೆನ್ನ ಯ್ಯ ಜೇಳುವ ಮಾತುಗಳನ್ನು ನೋಡಬೇಕು. 


೩. ಇಲ್ಲಿ ಕುಲ, ಜಾತಿ, ಎರಡನ್ನೂ ಸಮಾನಾರ್ಥಕದಲ್ಲಿ ಬಳಸಲಾಗಿದೆ. 
೧೪. ಎಂ. ಎಸ್‌. ಸುಂಕಾಪುರ (ಸಂ) --ಶಿವಭಕ್ತಿ ಮಹಿಮಾ ರಗಳೆಗಳು. ಪುಟ-೧೯೪ 


ಸಂಕ್ರಮಣ ೨೬೩/ಜುಲೈ ೧೯೯೪ ಟಿ 


ಎನ: ಕುಲಿಮಂ ನೋಡದಿಂತು ಬರ್ಪರೆ ಜೋಳ 
pS ಎಪಿ ನಿ 
ಜಾತಿಯನರಿಯದಿಂತು ಮಾಳ್ಪರೆ ಚೋಳ "೧೫ 


2 
ಕ 
ಕೆ 


ಎನ್ನ | 
ಎಂಬಲ್ಲಿ 'ಕೀಳು ಕುಲದವರ ಕೇರಿಗೆ ಮೇಲ್ಜಾ ತಿಯವರು ಬರುತ್ತಿರಲಿಲ್ಲ. ಅವರ 
ಬರುವಿಕೆ ಅಪರೂಪ ನ ಎಂಬ ಅಂಶ ಸ್ಪ ವಾಗುತ್ತದೆ. ಚೆನ್ನಯ್ಯ ಕರಿ 


ಕಾಲ ಚೋಳನನ್ನು ಕೇಳುವ ಈ ಮಾತಿನಲ್ಲಿ ತಕ » ಜೊತೆಗೆ ಭಯವಿದೆ. 
ಅಂಥ ಭಯವ ವಾತಾವರಣದಲ್ಲಿ ಬದುಕುತ್ತಿದ್ದ ರೆಂದು: ` ಹೇಳಲಾಗುತ್ತದೆ. 
ಕರಿಕಾಲಚೋಳ ಚೆನ್ನನ ಮನೆಗೆ ಬಂದಡು' ಒಂಡು ಸಾಮಾಜಿಕ ವ್ಯವಸ್ಥೆಯ 
ಬದಲಾವಣೆಯ ಹಂತ ಎನ್ನಬಹುದು. ಚೆನ್ನಯ್ಯ ಕಿ ಜಾತಿಯವನಾವದ್ಧರಿಂದ 
ತನ್ನ ಭಕ್ತಿ ಯಾರಿಗೂ, ಗೊತ್ತಾಗಬಾರದೆಂದು ಕ ಮಾ ಹಿನ್ನೆ ಲೆಯಲ್ಲಿ 


\ ಎಕೆ a ನಾ 
ಜಾತಿ ಪದ್ಧ ತಿಯ ವಾಸ್ತವ -ಸಿ ೬. ಗುರುತಿಸಲು ಸಾಧ್ಯವಾಗುತ್ತದೆ. 


[7 ಶೆ 


re 


ಸನ ದೇವನೊಲಿದವನ' ಕುಲಸತ್ಕುಲಂ 

ಘನಮಹಿಮನೊಲಿದ ಜಾತಿಯೇ ಜಾಶಿನರ್ಮಲಂ * ೧೬ 
ಎಂದು ಹರಿಹರ ಕರಿಕಾಲ ಚೋಳನ ಮೂಲಕ ಜಾತಿಯ ವ್ಯಾಖ್ಯಾನ ಮಾಡಿ 
ಸಿದ್ದಾನೆ. ಇಲ್ಲಿ ಜಾತಿ ಪನ್ನತಿಯ ನಿರ್ಮೂಲನೆಯ ಪ್ರಯತ್ನ ಕಾಣುತ್ತದೆ. 
'ಮೇಲ್ಲಾ ತಿಯವಧಿಂದಲೇ ಅದು ಸಾಧ್ಯವಾಗಬೇಕಾದ ಕಾರಣ ಇಲ್ಲಿ ಇಂಥ ಪ್ರಸಂಗ 
ಬರುತ್ತದೆ. ಚೆನ್ನಯ್ಯನ ಜಾತಿಗಿಂತ ಗುಣ ಮಿಗಿಲಾಗಿದೆಯೆಂದಕೆ ಗುರುತಿಸಿದ್ದು 
ಮುಖ್ಯ. ಜಾತಿಯನ್ನು ಈ ರೀತಿ ವ್ಯಾಖ್ಯಾನ ಮಾಡುವ ಮನಸ್ಸು ಎಲ್ಲ 
ಮಾನವರಲ್ಲಿ ಬರಬೇಕೆಂಬ ಉದ್ದೆ ೇೀಶ ಹರಿಹರನದಾಗಿತ್ತೆ ೦ದು ಊಹಿಸಬಹುದು. 
ಸರ್ವ ಜ್ಞಾ ನಕ್ಕೆ ಜಾತಿ ಬೇಕಿಲ್ಲ, ಚಾರಿತ್ರ ತ್ರೆ ಬೇಕು. ಗುಣಸಂಪನ್ನ ತೆಯ ಆಧಾರದ 
ಮೇಲೆ RE. ಭೇದ : ಮಾಡಬಹುದೇ ಹೊರತು ಚ ಆಧಾರದ 
ಮೇಲಲ್ಲ ಎಂಬ ವಿಚಾರವನ್ನು ಹರಿಹರ ಚೆನ್ನ ್ನಯ್ಯನ ವಚನಗಳ ಮೂಲದಿಂದ 
ಎತ್ತಿಕೊಂಡಂತಿದೆ. ಸ ಜಾತಿ ಧಮ ನ ಇತ್ತಾ ದಿಗಳನ್ನು ಕುರಿತು 
ಚೆನ್ನಯ್ಯ ವಚನಗಳಲ್ಲಿ ಟೆ ಪ್ರಶ್ನೆ ಗಳೇ ಹರಿಹರನಿಗೆ ಈ ರಗಳ ರಚಿಸಲ 
| ಸಾಧ್ಯವಾದಂತೆ ತೋರುತ್ತದೆ “ ಚಕ್ರ ಶ್ರವರ್ತಿಯೊಬ್ಬ ಎಲ್ಲರ ಎದುರಿಗೆ ಅನ 
ತಲೆಯನ್ನು ಹೊಲೆಯನ ಪಾದಗಳತ್ತ ಚಾಚುವ ಘಟನೆ ಭಾರತೀಯ ಸಾಹಿತ್ಯ 


ಭವ ¢ ಅತ್ಯಂತ ಸ್ಮರಣೀಯ "೧೭. ವಾಗಿದೆಯೆಂದು ಹೇಳಬಹುದಾಗಿದೆ. 


೧೫. -ಅದೇ-. ಪುಟ-೨೦೪. 


೧೬. ಎಂ. ಎಸ್‌. ಸುಂಕಾಪುರ ( ಸಂ) -ಶಿವಭ ಕ್ತ ಮ ರಗಳೆಗಳು, ಪುಟ- ೨೦೫. 
೧೭. ಎಂ. ಚಿದಾನಂದಮೂರ್ತಿ - ಮಧ್ಯ ಕಾಲೀನ ಕನ ಡ ಸಾಹಿತ್ಯ ಮತ್ತು 
ಅಸ್ಪ ಶ್ಯ ತೆ, ಪುಟ - ೧೧೬. 


jr ಸಂಕ್ರಮಣ ೨೬೩/ಜುಲೈ ೧೯೯೪ 


| 


ರ್ರ 


೩. ಪೂಜಾಪರಿಕರಗಳು ಮತ್ತು ನಿಧಾನ 


A ಟಿ ತ 2 
ಭಕ್ತಿಯನ್ನು ಮಾಡುವಾಗ ಆಯಾ ವ್ಯಕ್ತಿಗಳು ಪೂಜೆಗಾಗಿ : ಬಳಸುವ 'ವಸ್ತು 
೧೨ 


ಗಳನ್ನು ಲ್ಲಿ, ಪೂಜಾಪರಿಕರಗಳೆಂದು ಇಟ್ಟು ಕೊಳ್ಳ ಲಾಗಿದೆ, ತಮ್ಮ ತಮ್ಮ 
ಅಂತಸ್ತಿಗೆ ತಕ್ಕಂತೆ ಪೂಜಾ ವಸ್ತುಗಳನ್ನು ಬೆಳೆಸುತ್ತಿದ್ದ ರೆಂಬ ಬದು ಗೊತ್ತಾ ಗು 


ದೆ. ಮಾದಾರ ಚೆನ್ನಯ್ಯ ಹುಲ್ಲು ತರುವ ಕಾಯ ಕದವನಾದ್ದ ರಿಂದ ಅಡವಿ 


ತ್ರ 
' ಯಲ್ಲಿ ಸುಲಭವಾಗಿ ದೊರೆಯಬಹುದಾದ ನೇರಲ, ಮಾವು, ಹುಲ್ಲು, ಸಂಪಿಗೆ. 


ಗಳನ್ನೇ ಪೂಜಾಪರಿಕರಗಳಾಗಿ : : ಬಳಸುತ್ತಾನೆ, ಚೆನ್ನಯ್ಯ ಕಡುಬಡವ 


ಗೆ 
ಜ್‌ ಗಿಮುದು ೧ ಶೆ ೮ ಕಲಲ 209 et Ns ನಾ ಳಿ 
ನಾಗಿ ದ ಸ ಕಾರಣವ ಗಿರಬಹುದು. ತನ್ನಲಿಲ್ಲದ ಮೃಷ್ಟಾನ್ನವನ್ನು 


ಶಿವನಿಗರ್ಪಿಸಲು ಹೋಗುವುದಿಲ್ಲ. ಇದ್ದ ಅಂಬಲಿಯನ್ನೇ.. ಅರ್ಪಿಸಿ ಅವನನ್ನು 
ಮೆಚ್ಚಿ ಸುತ್ತಾನೆ. - ಶಿವ ಒಲಿಯುವುದು ತಾವು ಬಳಸುವ ಪೂಜಾ ಪರಿಕರಗಳ 


hed p ee ಇ ಹಾ ಸಾ 9 
ಮೇಲಿಂದಲ್ಲ: ಅರ್ಪಿಸುವ . ಪದಾರ್ಥಗಳ ಮೇಲಿಂದಲೂ ಅಲ್ಲವೆಂದು ಅಂದಿನ 


ಕಾಲದ ಶರಣರು. ಅ೦ಶುಕೂಂ ಡದ ರಂಬುದ್ದಾ ಇಲ್ಲಿ ಮುಖ್ಯ ಅಂಶವಾಗಿದೆ. 
ಈ ತಿಳುವಳಿಕೆ ಕರಿಕಾಟ ಚೋಳನಿಗಿಂತ ಚೆನ್ನಯ ನಿಗೆ ಇದ್ದುದು ಇಲ್ಲಿ ವಿಶೇಷ 
ವೆನಿಸುತ್ತದೆ... ಪೂಜೆಗೆ ಮೊದಲು. ಪರಿಶುದ್ಧವಾದ. ಮನಸ್ಸು. ಮುಖ್ಯ: ಅದೇ 
ಎಲ್ಲ ಪರಿಕರಗಳಲ್ಲಿ ಶ್ರೇಷ್ಠವಾದುದು. 


ಕರಿಕಾಲ ಜೋಳನ' ಪೂಜಾ ವಿಧಾನವಸ ಹೇಳುವಾಗ : ಆಡಂಬರದ ಪೂಜಾ 


J 
4 
ಪರಿಕರಗಳನ್ನು ಹೆಸರಿಸುತ್ತಾ ನೆ. ಬಾ ದ್ರಾಕ್ಷಿ: ಭಸ್ಮ ಬಳಿದುಕೊಳ್ಳು 


ವುದು, ಹೊಸ ವಸ್ತ್ರ ` ಹಾಗೂ ಹೊಸ ಹೊಸ "ಆಭರಣಗಳಿಂದ 'ಅಲಂಕರಿಸು 
ವಲ್ಲಿ ಆತನ : ಪೂಜಾ ಪರಿಕರಗಳ ಪರಿಚಯ ುವಾಗುತ್ತ ೫. ಸಿರಿವಂತಿಕೆಯ 
ದೊ ೀತಕವೂ `ಹೌದು. ರಾಜರಾದವರು ತಮ್ಮ ವೈಭವಕ್ಕಾ ಗಿ, ಪ್ರತಿಷ್ಠೆಗಾಗಿ 
ಸ ಇಂಥ ಪೂಜಾ ಪರಿಕರಗಳನ್ನು ಬುಜ ರಬೆಡು. ಜಾ ಸಾಮಾನು 
ಗಳು ಹೆಚಾ ದಂತೆ ಭಕ್ತಿ ಯಾಂ ಕೃಕವಾಗುತ್ತದೆ ಎಂಬುದು. ಶ್ರೀಮಂತರಾದವ 


ಪರಿಗೆ; ರಾಜರಾದವರಿಗೆ ಗೊತ್ತಿರಲಿಲ್ಲವೆಂದು ಕಾಣುತ್ತದೆ. 


೨ ನೆಯ ಶತಮಾನದ ಶರಣರು ಭಕ್ತಿಯ ವಿಧಾನವನ್ನು ಸರಳೀಕರಿಸಿ 
ದರು ಇದರಿಂದ ಬಳಸುವ ಪೂಜಾ ಪರಿಕರಗಳಲ್ಲಿ ಸಡರಿ3ೇಂಟಾಗಿಕಜೇಕು? 
ಪೂಜಾ ವಿಧಾನವನ್ನು ವೈಯಕ್ತಿ ಕವಾಗಿ ಮಾಡಿದ ಕಾರಣ ' ಪೂಜೆಗೆ ,ಬೇಕಾದ 
ವಸ್ತು ಹೀಗೇ EE ನಿಯಮದಲ್ಲೂ ಬದಲಾವಣೆಯಾದಂತೆ ಕಾಣುತ್ತದೆ. 
ಇಷ್ಟ ಲಿಂಗದ ಪೂಜಾಪದ್ದ ತಿ ಜಾರಿಯಲ್ಲಿದ್ದ ಕಾರಣ ವಸ್ತುಗಳಿಗಿಂತ ಮನಸ್ಸು 


ಮುಖ್ಯ ವೆಂದು: ಆ ಶರಣರು ಅರಿತುಕೊಂಡಿದ್ದ ರೆಂದು ಗೊತ್ತಾಗುತ್ತದೆ. : 


ಹಂಕ್ರಮದಿ: ೨೬೩/ಜುಲೈ ೧೯೯೪ ರ೯ 


೪ 
ಸ್‌ ಈ 2 ೧೦೮ ಸ್‌ಗಿಜಾತ್‌ ಭ್‌ ು 
ಯನು ಸೂಚಿಸುತ್ತವೆ ಸಹರಾ ಹ ಸ್ಸ ಬಳಸುವ ಪೂಜಾಪರಿಕರಗಳ 
ಫು ತೆ 
ಇಷ್ಟಲಿಂಗ ಪೂಜೆಯನ್ನು ಸೂ3ಿಸುತ್ತವೆ ಎಂಬುದು ಸ್ಪಷ್ಟವಾಗುತ್ತದೆ. 
ಲ ಡ್‌ 


೪ ಕಾಯಕ ಸಿದ್ಧಾ ೦ತೆ 


“ಕಾಯಕ' ಎಂದರೆ ವೃತ್ತಿ , ಕೆಲಸ, ಉದ್ಯೊ €ಗವೆಂದು ಅರ್ಥ. ಅದನ್ನು ಆಚೆರಣೆಯ 
ಮೂಲಕ ಸಾಮಾಜಿಕ ನ್ನ ವನ್ನಾಗಿ ನಾನಿ ತಾಯಿ “ಮಾಡುವ 
ಕಾಯಕ ಶಿವನಿಂದ ವರವಾಗಿ ಬಂದುದು; ಮಾಡುವ ಕಾಯಕದ ಲ್ಲೇ ಶಿವನಿರುವನು 
"೧೮ ಎಂಬ ಸತ್ಯ ಕಂಡುಕೊಂಡವರಲ್ಲಿ ಮಾದಾರ ಚೆನ್ನ ಯ ,ನಂಥವರು ಕಾಯಕ 
ವನ್ನೆ € ಜೀವನದ ಉಸಿರನ್ನಾಗಿ ಮಾಡಿಕೊಳ್ಳು: ಪುದರ ಮಿ ಭಕ್ತಿಯ ಚಿನ್ನ ತ್ಯ 
SSE ಕರಿಕಾಲ ಚೋಳನಲ್ಲಿವ್ದಾ ಗ ಹುಲ್ಲು ತರುವ ಕಾಯಕ, ಕಲ್ಯಾಣಕ್ಕೆ ಬ 
ನಂತರ ತನ ಸ ಮೂಲ ವಂಶಜರ ಕುಡುಕ: ಅಂದರೆ ಮೆಟ್ಟು ಗಳನ್ನು ತಯಾರಿಸುವ 
ಕಾಯಕ. ಪತೆ “ಕಾಯಕ' ಮಾಡಿದರೂ ನಿಷ್ಠೆಯಿಂದ "ವಾಡು ಶ್ವಿದ್ದರೆಂಬುದು 
ಬಹಳ'ಪ್ರಮುಖವಾದ ಅಂಶ. ಅಂದಿನ ಕಾಲಹ ಶರಣರಿಗೆ ಯಾವ ಕಾಯಕವೂ 
ಕೀಳು ಎನಿಸಲಿಲ್ಲ. ಅದರಲ್ಲೇ ಕೈಲಾಸ ಕೆಂಡ ei ವಂತರೆಂದರೆ' ಶರಣರು. 
ಕಾರಣ “ಶರಣರು ಶೋಧಿಸಿದ ಕಾಯಕ......ಅವಿಷ್ಕರಣಾತ್ಮಕ ಸ ಶೋ ಧಸ" ೧೯ 
ಯಾಗಿದೆ ಎಂದು ಹೇಳಲಾಗುತ್ತದೆ. ಜಾತಿ, ಮಾ ತಥ್‌ ಅಂದಿನವರ 


ಕಾಯಕಕ್ಕೆ ಅಡ್ಡ ಬರಲಿಲ್ಲ, 


ವ 
ಎಲ್ಲರೂ ದುಡಿಯುವುದರಿಂದ ಏಕತೆ ಬರಲು ಸಾಧ್ಯವೆಂದು ಅರಿತಿದ್ದರು. ಇಲದಿದ್ದರೆ 
kc ಎ 


ಕ್ರಾಂತಿ ಯಾಗುತ್ತದೆ ಎಂಬುದಕ್ಕೆ ಶರಣ ಚಳುವಳಿಯೇ ನಿದರ್ಶನ; ಅದನ್ನು ತತ್ವ 
ವಾಗಿ ಬೋಧಿಸದೆ, ಆಚರಣೆಯಾಗಿ ಪಾಲಿಸಿದರೆಂಬುದು ಬಹಳ ಮಹತ್ವದ್ದು | 
ಎ 


೫ ಅಹಾರ ಪದತಿ 
2 


“ಕಾಯಕ” ಮಾಡುತ್ತ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಲು ಶ್ರಮಿಸಿದ ಶರಣರು 


ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ಬರುವ ಆಹಾರ ಪದಾರ್ಥಗಳ ಹೆಸರು ಕೇಳಿದರೆ 
ಬಾಯಲ್ಲಿ ನೀರೂರುತ್ತದೆ. ಕನ್ನಡಿಗರ ಆಹಾರದ ರುಚಿಯೇ ಅಂಥದ್ದು. ಮಾದಾರ 
ಚೆನ್ನಯ್ಯನಂಥ ಶರಣರ ಪ್ರಮುಖ ಆಹಾರ ಅಂಬಲಿ. “ಅಂಬಲಿ' ಯನ್ನು ಕುಟ್ಟಿದ 


೧೮ ಎಸ್‌. ವಿದ್ಯಾಶಂಕರ (ಸಂ)-- ವಚನ ಪರಿಭಾಷಾಕೋಶ. ಸಮಗ್ರ ವಚನ ಸಂಪುಟ-- 
೧೫, ಪುಟ- ೪೨. | 


೧೯ -ಎಂ. ನ ಕಲಬುರ್ಗಿ--ಕನ್ನಡ ಸಂಶೋಧನ ಶಾಸ್ತ್ರ. ಪುಟ-೪-೫. 


೨೦ ಸಂಕ್ರಮಣ ೨೬೩/ಜುಲ್ರೆ ಲ ೧೯೯೪ 


ಜೋಳದ ನುಚ್ಚು, ಹುರುಳಿ ಹಿಟ್ಟು 
ಹರಿಹರ ಇಲ್ಲಿ `ಅಂಬಲಿ` ಎಂದಷ್ಟೇ ಹೇಳುತ್ತಾನೆ. ಯಾವುದರಿಂದ ಮಾಡಿದ 
ಎಂಬುದನ್ನು ಹೇಳುವುದಿಲ್ಲ. ಆದರೆ: “ಮಧು ದ 

ಮೂಲಕ ಅದನ ಹುಳಿ ಅಂಬಲಿ' ಎಂಬುದು ಸ ಷ್ಟವಾಗುತ್ತದೆ. ಹುರುಳಿ ಹಿಟ್ಟಿನಿಂದ 
ತಯಾರಿಸಿದ `ಅಂಬಲಿ'ಗೆ ಹುಳಿ ಸೇರಿಸುವುದಿಲ್ಲ: ಸಿಹಿಸೇರಿಸಿ ಊಟ ಮಾಡುತ್ತಾರೆ. 
ಆಸ್ಫರಿಂದ ಚೆನ್ನಯ್ಯನ ಮನೆಯ ಅಂಬಲಿ ಕುಟ್ಟಿದ ಜೋಳದ ಸಿಟ್ಟಿಗೆ ನೀರು ಹುಳಿ 
ಸೇರಿಸಿ, ಮಾಡಿನ: ಅಂಬಲಿಯೇ ಇರಬೇಕೆಂದು ಊಹಿಸಬಹುದಾಗಿದೆ. 


₹೩ 


ಹುಳಿನುಷು ಬೇರೆ, ಹುಳಿ. ಅಂಬಲಿ 'ಬೇರೆ. ಕಟ್ಟಿದ ಜೋಳದ ಹಿಟ್ಟೆಗೆ ನೀರು 

ಳಿ ಒಂದು ದಿನ ಇಟ್ಟು, ಬೇಯಿಸಿದರೆ ಸಾಕು ಅಂಬಲಿ ತಯಾರಾಗುತ್ತದೆ. 
ಸಂದು ವಿಶೇಷ ರುಚಿಯೂ ಇರುತ್ತದೆ. ಸ್ವತಃ ಶಿವನಿಗೆ ಅದಕ್ಕೆ ಸಮಾನವಾದ 
ಪ್ಲ ಹೆಸರಿಸುವುದು ಸಾಧ್ಯವಾಗಲಿಲ್ಲವೆಂದಾಗ ಹರಿಹರನಿಗೆ 
ಅದರ ರುಚಿಯ ಅನುಭವವಿರುವುದು ಸ್ಪಷ್ಟ. "ಅಂಬಲಿ ಅಂದಿನ ಕಾಲದಲ್ಲಿ ಕಡು 
ಬಡವರ ಪ್ರಮುಖ ಆಹಾರವಾಗಿತ್ತೆಂದು ಹೇಳಬೇಕಾಗುತ್ತದೆ. ಬಸವಣ್ಣನವರು 
ಚೆನ್ನಯ್ಯನ ಅಂಬಲಿಯ ಕಥೆಯನ್ನು ಬಹುವಾಗಿ ವಚನಗಳಲ್ಲಿ ಸ್ಮರಿಸಿರುವುದನ್ನು 
. ನೋಡಿದರೆ ಆ ಕಾಲಕ್ಕೆ ಅದು ಒಂದು ಐತಿಹ್ಯವಾಗಿ ಸಂಸ್ಕೃತಿಯಲ್ಲಿ ಜನರಿಂದ 
ಜನರಿಗೆ ಹರಿದು ಬಂದಿರಬೇಕು. ಮಾದಾರ ಚೆನ್ನಯ್ಯ ಹುಲ್ಲು ತರಲು ಅಡವಿಗೆ 
ಹೋಗುತ್ತಿದ್ದನು. ಆದ್ದ ರಿಂದ ನೇರಲ ಹಣ್ಣು ಮಾವಿನಹಣ್ಣು , ಸೊಪ್ಪು, 
ಇತ್ಯಾದಿಗಳನ್ನು ಆಹಾರದ ವಸ್ತುಗಳಾಗಿ ಬಳಸುತ್ತಿರಬೇಕು. ಉಪ್ಪಿನಕಾಯಿ ಅಂದಿ 
. ನವರ ಅವಶ್ಯಕ ಆಹಾರವಸ್ತುಗಳಲ್ಲಿ ಒಂದಾಗಿತ್ತೆಂದು ಕಾಣುತ್ತದೆ. 


ಕರಿಕಾಲಚೋಳ ಶಿವನಿಗರ್ಷಿಸಲು ತಂದ ಆಹಾರ ಪದಾರ್ಥಗಳ ಹೆಸರು ಕನ್ನಡಿಗರ 
ಆಹಾರ ವೈವಿಧ್ಯತೆಯನ್ನು ಸ್ಪಷ್ಟಪಡಿಸುತ್ತದೆ." ದೇವಾನ್ನ, ದಿವ್ಯಾನ್ನ, ಅಮೃತಾನ್ನ 
ಗಳು ಅನ್ನದ ವಿವಿಧ ಪ್ರಕಾರಗಳಾಗಿರಬೇಕು. ಕ್ಷೀಠ ಮಧು, ದ್ರಾಕ್ಷಿ, ಓವಿ, ಶಾಖಂಗಳು 

ಹಪ್ಪಳ, ಚಿಲುಪಾಲ ಪಟ್ಟಿ, ಕೆನೆಮೊಸರು, ತುಪ್ಪ, ಹಲ, ಪತ್ರಶಾಖಂಗಳು ಉಪ್ಪಿನ 
ಕಾಯಿ, ಹೆರಸಾರು ಇತ್ಯಾದಿ ಆಹಾರ ಪದಾರ್ಥಗಳನ್ನು ಹೆಸರಿಸುತ್ತಾನೆ. ಓವಿ, 
ಹಲ, ಹೆರಸಾರು ಎಂದರೆ ಯಾವುದರಿಂದ ತಯಾರಿಸಿದ ಪದಾರ್ಥಗಳೆಂದು ಗೊತ್ತಾ 
ಗುವುದಿಲ್ಲ. 


ಹೀಗೆ ಹರಿಹರ ಕನ್ನಡಿಗರ ಆಹಾರ ವೈವಿಧ್ಯತೆಯನ್ನು ಹಲವು ರಗಳೆಗಳಲ್ಲಿ ಸ್ಪಷ್ಟಪಡಿ 
ಸಿದ್ದಾ ನೆ. 


ಸಂಕ್ರಮಣ ೨೬೩/ಜುಲೈ ೧೯೯೪ ೨೧ 


ಒಬ್ಬ ಸುಸಂಸ್ಕೃತ ಮಾನವನಲ್ಲಿ ಇರಸೇಕಾನ ಗುಣಗಳಲ್ಲಿ ತಾಳ್ಮೆಯೂ ಒಂದು. ' 
ಮಾನವನ ಮಾನಸಿಕ ಸ್ಲಿತಿಯನ್ನು ಅಳೆಯುವ ಒಂದು ಅಸ್ತ್ರವೆನ್ನ ಬಹುದು. ತಾಳ್ಮೆ 
ಗುಣ ಇರದಿದ್ದರೆ ಎಂಥ ಘಟನೆಗಳು ನಡೆಯಲು ಅವಕಾಶ ದೊರಕುತ್ತದೆ ಎಂಬುದಕ್ಕೆ : 
ಈ ರಗಳೆಯ ಎರಡು ಪ್ರಸಂಗಗಳನ್ನು ಗಮನಿಸಬೇಕು. ಮಾದಾರ ಚೆನ್ನಯ್ಯನ 
ಗುಪ್ತಭಕ್ತಿ ಬಹಿರಂಗವಾದಾಗ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾ 
ಆತ್ಯಹತೈಕ್ಕೂ ಮುಂದಾಗುತ್ತಾನೆ. ನಮ್ಮ ಸಂಸ್ಕೃತಿ ಲ್ಲಿ 


G 
GL 
೩. © 
(ck 


ಎಲ್ಲ. ಕಾರಣ ಸ್ವತಃ ಶಿವನೇ ಈ ಪ್ರಸಂಗವನ್ನು ನಿಷ್ಕ್ರಿಯಗೊಳಿಸುತ್ತಾನೆ. ಇಲ್ಲಿ 
ಮಾನವ ಮಹತ್ವವನ್ನು ಅರಿತ ಶರಣರ ವಿಶಾಲ ದೃಷ್ಟಿ ಯೊಂದಿಗೆ, ಹರಿಹರನ 


ಸುಸ ಂಸ್ಕೃತ ಮನಸ್ಸನ್ನೂ ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. 


ಕರಿಕಾಲ: ಚೋಳನ ಮೃಷ್ಟಾನ್ನವನ್ನು ಶಿವ ಸ್ವೀಕರಿಸದೇ 'ಇದ್ದಾಗ ಆತನು. 
ತಾಳ್ಮೆ ಕಳೆದುಕೊಂಡು ಆತ್ಮಹತ್ಯಕ್ಕೆ - ಅಣಿಯಾಗುತ್ತಾನೆ. ಇಲ್ಲಿಯೂ ಶಿವ 
, ನಿಂದಾಗಿ `ಈ ಕ್ರಿಯೆ: ಜರುಗುವುದಿಲ್ಲ. ಶರಣನಾದವನಿಗೆ ತಾಳ್ಮೆ ಅವಶ್ಯವಾಗಿ 
ರಲೇಬೇಕೆಂದು : ಶಿವ ಬೋಧಿಸುತ್ತಾನೆ. . ಅದನ್ನು ಕಳೆದುಕೊಂಡವರೇ ಜೀವ 
ಕಳೆದುಕೊಳ್ಳಲು ಮುಂದಾಗುವರು. ಆಹಿಂಸಾ ತತ್ವವೂ ಇದರಲ್ಲಿ ಅಡಕವಾಗಿ 
. ಶುವದನ್ನು ಕಾಣಬಹಂದು. ಸುಸಂಸ್ಕೃತ್ಮಗುಣಗಳೇ ಆ ವ್ಯಕ್ತಿಯ ಸಂಸ್ಕೃತಿಯ 
ಹಿರಿಮೆಯನ್ನು ಸಾರುತ್ತವೆ. | 


೭ ಆನಂದ ( ನೆನ್ಮುದಿ ) 


ಮಾನವ. ಜೀವನದ ಸಾಧನೆ, ಸಿದ್ಧಿಯ ನಂತರದ ಹಂತವೇ ಈ ನೆಮ್ಮದಿ. 
ಮಾನವನ ಅಂತಿಮ ಗುರಿ. ಈ ಶಾಂತಿ ಅಥವಾ ನೆಮ್ಮದಿಯೇ ಆಗಿದೆ. 
ಬದುಕಿನ ವಿವಿಧ ಹಂತಗಳಲ್ಲಿ ಈ. ನೆಮ್ಮದಿಯನ್ನು ಆ ಕಾಲದ ಜನರು ಪಡೆದು 
ಕೊಳ್ಳುತ್ತಿದ್ದರೆಂದು : ಹೇಳಬಹುದಾಗಿದೆ... ಇದ: ನ್ನ ಅಂತರುಗದ ತೃಪ್ತಿಎನ್ನ 
ಬಹುದು... ಮಾದಾರ. ಚೆನ್ನಯ್ಯನ ಭಕ್ತಿಯನ್ನು. ಮಾಡುವ ಸಂದರ್ಭದಲ್ಲಿ 
ಹಾಡುವುದು, ಕುಣಿಯುವುದು, ಜಿಗಿಯುವುದು ಇತ್ಲಾದಿ ಆಂಗಿಕ ಹಾವ-ಭಾವ 
ಗಳ ಮೂಲಕ ಹರುಷವನ್ನು ವ್ಯಕ್ತಪಡಿಸ ಸ 

ಠರುಷವನ್ನು ವ್ಯಕ್ತಪಡಿಸುತ್ತಾನೆ: ಹಾಡುವುದು, ಕುಣಿಯುವುದು 
ಇತ್ಯಾದಿ ಕಲೆಗಳು. ದಲಿತ : ಶರಣರಲ್ಲಿ ಹುಟ್ಟಿನಿಂದಲೇ ಬಂದವುಗಳೆಂದು 
ಗೊತ್ತಾಗುತ್ತದೆ. | | 


೨೨ ಸಂಕ್ರಮಣ '೨೬೩/ಜುಲೈ ೧೯೯೪ 


ಕರಿಕಾಲ ಚೋಳನು ಕಳೆದ ನೆಮ್ಮದಿಯ ಕ್ಷಣಗಳನ್ನು ಈ ರಗಳೆಯಲ್ಲಿ ಕಾಣ 
ಬಹುದಾಗಿದೆ: ಒಬ್ಬ ವ್ಯಕ್ತಿಯಲ್ಲಿಯ ಪ್ರೀತಿ, ವಿತ್ಲಾಸ, ಸ್ನೇಹ ಮುಂತಾದ 
ಗುಣಗಳೇ ಆ ವ್ಯಕ್ತಿ ಕ್ರಿಯ ಸಂಸ ಸೃತಿ ತಿಯನ್ನು ಸಾರುತ್ತವೆ... ಮಾದಾರ ಚೆನ್ನ ಯ್ಯ 
ಮತ್ತು `ಕರಿಕಾಲ ತೋಳನಲ್ಲಿ ಈ ಗುಣಗಳೆಲ್ರವನ್ನು ನಿರೂಪಿಸುವುದರ ಮಃ 
ಉತ್ತಮ ವ್ಯಕ್ತಿ ತಗಳ ಮಾದರಿಯನ್ನು ಹರಿಹರ ಕೊಟ್ಟಂತಿದೆ. 


9 Ro 


೮ ಇತರ ಪದ್ಧತಿಗಳು 


ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ಎತ್ತಿನ ಮೇಲೆ ಹುಲ್ಲನ್ನು ಹೇರಿಕೊಂಡು 
ಹೋಗುತ್ತಿ ಶ್ರಿದ್ದರು ಎಂಬ ಉಲ್ಲೇಖ ಬರುತ್ತದೆ. ಸಾಮಾನ್ಯವಾಗಿ ಕಂದುರೆ 


ಭಾರ ಹೊರುವ ಪ್ರಾಣಿಯಾಗಿದ್ದ ರೂ ಎತ್ತನ್ನು ಭಾರ ಹೊರುವ ಪ್ರಾಣಿಯಾಗಿ 

'' ಅಂದು. ಉಪಯೋಗಿಸುತ್ತಿರಬೇಕು.. ಆನೆ 3 ಶ್ರೇಷ್ಠ. ಪ್ರಾಣಿ ಎಂಬ ಭಾವನೆ 
ಇರುವುದರಿಂದಲೇ ಕರಿಕಾಲ ಚೋಳೆ ಎತ್ತು, ಕುದುರೆಗಳನ್ನು ಬಿಟ್ಟು ಚೆನ್ನ ಯ ನನ್ನು 
ಆನೆಯ ಮೇಲೆ ಕೂಡ್ರಿಸಿಕೊಂಡು ಹೋದ ಪ್ರಸಂಗವೊಂದು ಈ ಗಯ ಲ್ಲಿದೆ. 


ದೇವರ ಗುಡಿಗೆ ಪ್ರದಕ್ಷಿಣೆ ಹಾಕುವುದು ಆಣೆ (ಪ್ರಮಾಣ) ಮಾಡುವುದು. ಹಾಡು 


ಪುದು ಮುಂತಾದ ಪದ್ದತಿಗಳನ್ನು ಕಾಣಬಹುದಾಗಿದೆ. ಶಿವನಿಗೆ ಪ್ರಸಾದವನ್ನು 


ಎ 
ಆರೋಗಿಸಲು ಕೊಟ್ಟು ಸವಿಯುವ ಧನಿಯನ್ನು ಮರೆಯಲ್ಲಿ ನಿಂತು ಘ್‌ 
ಜವನಿಕೆಯ ಮರ ಮಾಡುವುದು ಮೊದಲಾದವುಗಳನ್ನು ಈ ರಗಳೆಯಲ್ಲಿ ಗುರುತಿಸ 
ಬಹುದಾಗಿದೆ. 


ಸಮಾರೋಪ 


ಮಾನವ ಜೀವನ ತುಂಬ ಸಂಕೀರ್ಣವಾದುದು, ಜಟಿಲವಾದುದು ಆಗಿದೆ. ಅಂಥ , 
ಜೀವನದ ವಿವಿಧ ಮುಖಗಳ ನಿರೂಪಣೆಯಿಂದ ಮಾದಾರಚೆನ್ನಯ್ಯನ ಕಥೆ ಅಪೂರ್ವ 
ವಾಗಿದೆ. . ೧೨ನೆಯ -ಶತಮಾನದ ಹಲವು ಕ್ಷೇತ್ರಗಳ ಕ್ರಾಂತಿ ಸ ಪ್ರಭಾವಕ್ಕೆ 
 ಒಳೆಗಾದ ಹರಿಹರನ ಸುಸಂಸ್ಕೃತ ಮನಸ್ಸು ಕನ್ನಡಿಗರ ಸಾಂಸ್ಕೃತಿಕ ಬದುಕಿನ 
ವಿವರಪನ್ನೇ ಇಲ್ಲಿ ಕೊಟ್ಟಿದೆ. ಸುತ ಸ ಶೈವಧರ್ಮದ ನಿಷ್ಠಾ ವಂತ 
ಭಕ್ತನಾಗಿದ್ದು, ತನ್ನ ರಾಜಶಕ್ತಿ ಯನ್ನು ಅದಕ್ಕಾ ಗಿ ಧಾರೆಯೆರೆದ ಜಾ 
ಗುರುತಿಸಲಾಗಿದೆ. ಆತ ಹೀನಕುಲಜರಲ್ಲಿಯ ಉತ್ತಮ ಗುಣಗಳನ್ನು 
ಹಿಡಿಯುವ ಎತ್ತರದ ವ್ಯ ಕ್ರಿಯಾಗಿದ್ದಾ ನೆ. ನಾಡಿನ ಸಮೃದ್ಧಿ ಇಡೀ ಹಾ 
ಬದುಕಿನ ಸಮೃ ದ್ಧಿ ಗೆ ಹೇಗೆ ಪೂರಕವಾಗುತ್ತ ದೆ ಎಂಬುದನ್ನು ಹೇಳಲಾಗಿದೆ. 


ಸಂಕ್ರಮಣ ೨೬೩/ಜುಲೈ ೧೯೯೪ . ೨೩. 


“ಭೌತಿಕ ಭೋಗವನ್ನು £ ರಿದ ಆಧ್ಯಾತ್ಮ ಸುಖ ಮಾನವನ ಮಹಾಧ್ಯೇಯ” ೨೦ 
ಇದನ್ನು ಲೌಕಿಕದಲ್ಲಿದ ನ ಸಾಧಿಸಿದ ವ್ಯಕ್ತ ಮಾದಾರ ಚೆನ್ನ ಯ್ಯ. ಈಶನ ಗುಪ್ತ 
ಭಕ್ತಿಯ ಆಚರಣೆ ಸತ್ವ ಹುತವ ವಾಗಿ AA i ಚೆನ ್ಲಯ್ಯನ ವ ಕ್ರ 
ಚಿತ್ರಣ ಹಾಗೂ ಕರಿಕಾಲ ಚೋಳನ ವ್ಯಕ್ತಿಚಿತ್ರದ ಮೂಲಕ ಹರಿಹರ ಅಂದಿನ 
ಸಮಾಜದಲ್ಲಿಯ ಅರಸು--ಆಳೆಂಬ ವರ್ಗಭೇದವನ್ನು., ವಿಪ್ರ-ಶೂದ್ರರೆಂಬ ವರ್ಣ 
ಭೇದವನ್ನು ಅಳಿಸಿ ಹಾಕಲು ಪ್ರಯತ್ನಿಸಿದ್ದಾನೆ” ೨೧ ಎಂ ದನ್ನು ಸ್ಪಷ್ಟವಾಗಿ 
ಗುರುತಿಸಲಾಗಿದೆ. ಶಿವನು ಒಲಿಯುವುದು ವು ಳಸುವ ಪೂಜಾಪರಿಕರಗಳಿಗಲ್ಲ, 
ಆರ್ಪಿಸುವ ಆಹಾರ ವಸ್ತುಗಳಿಗಲ್ಪ. ನಿಷ್ಕಲಂಕ ಮನಸ್ಸಿಗೆ ಎಂಬುದನ್ನು ಕಂಡು 


ಕೊಳ್ಳಲಾಗಿದೆ. 


ಆಂದಿನ ಸಮಾಜದಲ್ಲಿ ಆಳವಾಗಿ ಬೇರುಬಿಟ್ಟಿ ಜಾತಿ ಪದ್ಧತಿಯನ್ನು ತೊಡೆದು 
ಹಾಕಲು ಹರಿಹರ ಬಳಸಿದ ಹೊಸ ತ ತ್ರವನ್ನು ಗುರುತಿಸಲಾಗಿದೆ. ಬನ 
ನವರಿಂದಲೂ ಅದು ಸಾಧ್ಯವಾಗಲಿಲ್ಲವೆಂಬ ದಕ್ಕೆ ಆಧುನಿಕ ಕಾಲದಲ್ಲೂ ಜಾ ಜಾತಿಪದ ಡ್ಯ 
ಉಳಿದುಕೊಂಡಿರುವುದೇ ಸಾಕ್ಷಿ. ಆದರೆ ಅಸೆನ್ಸು ಆಚರಿಸುವ ಸಮಾಜದ ಬಗ್ಗೆ 
ವಿಷಾದವಿದೆಯೇ ಹೊರತು ದ್ವೇಷವಿಲ್ಲ ಎಂಬುದನ್ನು ಚೆನ್ನನ ನಡವಳಿಕೆಯಿಂದ ಕಂಡು 
ಕೊಳ್ಳಲಾಗಿದೆ. ಕರಿಕಾಲ ಚೋಳನಂತೆ ವ್‌ ಮೇಲ್ವರ್ಗದವರೆಲ್ಲ ಜಾತಿ 
ಪದ್ಧತಿಯನ್ನು ಹೊಸ ಅರ್ಥದಲ್ಲಿ ವ್ಯಾಖ್ಯಾನಿಸಲು ಹೊರಟರೆ ಅದು ಅಳಿದು 
ಹೋಗುವ ಕಾಲ ದೂರವಿಲ್ಲವೆಂದೇ ಹೇಳಬೇಕಾಗುತ್ತದೆ. 


ಅಂದಿನ ಕಾಲದ ಸಾಮಾಜಿಕ ವ್ಯ ವಸೆ ಸ್ಲೆಯಲ್ಲಿ ಲ್ಲಿ ಹೊಲೆಮಾದಿಗರ ವಾಸಸ್ಥಾ ನ, ಮಾಡುವ 
ಕಾಯಕದ ಬಗೆಗಿನ ನಿಷ್ಠೆ ಶೈ ಬಸಿ ಆಹಾ ರ ಪದಾರ್ಥಗಳನ್ನು ಗುರುತಿಸಲಾಗಿದೆ. 
ಕಡುಬಡವ, ಹೀನ ಕುಲಜರ .ಅಂಬಲಿ'ಯ ಹ ವಿಶೇಷತೆಯನ್ನು ಎ ತ್ತಿ ಹೇಳಲಾಗಿದೆ. 
ಲೌಕಿಕ ಜೀವನದ ವ್ಯವಹಾರಕ್ಕೆ ಸಂಬಂಧಿಸಿಐ ಕೆಲವು ಪ ದೃತಿಗ ನ್ನು ಗುರುತಿಸ 
ಲಾಗಿದೆ. 


ಒಟ್ಟಿ ನಲ್ಲಿ ಸಮಾಜಹ ತಳಹದಿಯಂತಿರುವ ಹೀನ ಕುಲಜರ ಜೀವನ ನ ಮೌಲ್ಯಗಳ ಳೆ 
ನಿರೂಪಣೆಯಿಂದಾಗಿ, ಸಮಾಜದಲ್ಲಿಯಅಪೂರ್ವ ಬದಲಾವಣೆಗಳಿಂದಾಗಿ ಮಾದಾರ 


ಚೆನ್ನ ಯ್ಯ ನ ರಗಳೆ ಸಾಂಸ್ಕೃ ತಿಕ ಅಧ ಯನ ಮಾಡಬಹುದಾದ ಉತ್ತಮ ಕ್ಫ ತಿಯೆಂದು 
ಹೇಸದ: 


೨೦ ಡೇ ಜವರೇಗೌಡ---ಗದುಗಿನ ಭಾರತ : ಒಂದು 
ಪುಟ-೧೫೩. 


೨೦: ಬಿ. ಆರ್‌. ಹಿರೇಮಠ---ಹರಿಹರನ ಭಕ್ತಿ ತರಂಗಿಣಿ, ಪ್ರಸ್ತಾವನೆ 


ಸಾಂಸ ವ 
ಸ್ಕೃತಿಕ ಅಧ್ಯಯನ, 


ಶಿ 
೨೪ 


ಸಂಕ್ರಮಣ. ೨೬೩/ಜುಲೈ ೧೯೯೪ 


೧: ಕೆಲಬುರ್ಗಿ ಎಂ. ಎಂ. 


ಕನ್ನಡ ಸ ಸಂಶೋಧನ ಶಾ ಶ್ತ 
ಸೌಜನ್ಯ ಪ್ರಕಾಶನ ಧಾ ರವಾ 


—( ಸಂ) ಬಸವಣ್ಣನವರ ವಚನ ಸ 

ದ್‌್‌ ತು. ಸಂಸಿ ವಂ 

ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶ 
ಬೆಂಗಳೂರು, ೧೯೯೩. 


ಸಾಮಾನ್ಯನಿಗೆ ಸಾ ಹಿತ್ಯ 
ಚರಿತ್ರೆ ಸಂಪುಟ-೫. 
; ಬೆಂಗಳೂರು ವಿ.ವಿ.ಬೆಂಗಳೂರು : 


ಲ 
ಪ್ರಸಾರಾಂಗ, 


ಅ) 
೧೯೭೫. 


೨. ಚಿನುನಂದಮೂರ್ತಿ ಎಂ. ವಚನಸಾಹಿತ್ಯ 


ಕ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು 


ಪುಸಾರಾಂಗ, ಕವಿವಿ, ಧಾರವಾಡ. ೧೯೮೫. 


ತ ಜವರಸ್ಯ ಮ. ನೆ. ಹವರಿತ ವಗ ಶ 
“WE ಸಿದ್ದಾರ್ಥ ಗ್ರಂಥಮಾಲೆ, ಮೈ ಸೂರು. ೧೯೯೦. 
ಧಿ ಲ 
ಪರಿಸರ ಮಹಾಕವಿಯ ಕೆಲವು ಮಹೋನ್ನತ 


ಳಿ. “ಜವಳಿ ಬಿ. ಸಿ. ದರಿ 
ವಿಚಾರಗಳು. 


ಪ್ರಸಾರಾಂಗ. ಕವಿವಿ, ಧಾರವಾಡ: ೧೯೭೦. 


ಹಂಪೆಯ ಹರಿಹರ 


೫. ದೇವೀರಪ್ಪ ಎಚ್‌. 
| ಸಾಹಿತ್ಯ ಅಕಾಡೆಮಿ, ನವದೆಹಲಿ. ೧೯೮೭. 
೬. ದೇವೇಂದ್ರಕುಮಾರ ಹಕಾರಿ ಮಾದಾರ ಚೆನ್ನ 
J ಹುಬ್ಬ! ಳ್ಳ » ೧೯೮೦ 
2೫ 


ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ 
ಚೆ . 


(> 


ಸ್‌ ೨೦೪ ವಚನ ಪರಿ ನಾಷಾಕೋಶ. ಸಂಪುಟ-0೫ ' 
ವಿದ್ಯಾಶಂಕರ ಎಸ್‌. (ಸಂ) ವಚನ ಪರಿ ನಾಷಾಕೋ 3) 

ಡು 

~ 


ಸೃತಿ ನಿರ್ದೇಶನಾಲಯ, 


ಸಂ) ಮಹಾಕವಿ ಹಂಪೆಯ ಹರಿಹರ 
ತ ಶಿವಭಕ್ತಿ ಮಹಿಮಾ ರಗಳೆಗಳು. 


- (ಸಂ) ಸಂಕೀರ್ಣ ವಚನ ಸಂಪುಟ-೩. 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, 
ಬೆಂಗಳೂರು-೧೯೯೫%. 


6 | 


ನಿಜಯಲಕ್ಷ್ಮಿ ಕುಲಕರ್ಣಿ 


ಹ ಸಾಸಾಸಾಫಾಘಾಾಘಾ/ಘೂು ಗಉಗ0ಗಗಸ೬ಾ7ಗರಾಪಳ ಟ್‌ 


ಬಿಡಬಾರದೆ? 


ಬಿರುಕು ಗೋಡೆಯ ಲ್ಲಿ 
ಹೂ-ಗಿಡ ಬೆಳೆವಂತೆ 
ಬಿರುಕು ಮನೆಗಳಲ್ಲಿ 
ಬಿಡಜಾರದೆ 
ಶಾಂತಿ-ಪ್ರೀತಿಯ 
ಹೂ-ಗಿಡ ? 


"2೬ ಸಂಕ್ರಮಣ ೨೬೫ [ಸಪ್ಟೇ ಬರ ೧೯೯೪ 
ಲ 


ಪರಿಶೀಲನೆ 


Ey ನಿಂ. ಬೆಳಗಲಿ ಅವರ "ದೇವದಾಸಿ* 


ಅಶೋಕ ನರೋಜದೆ 


| ಕತೆ ಕಾದಂಬರಿಗಳ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ಶ್ರೀ ದು. ನಿಂ. ಬೆಳಗಲಿ ಅವರು : 
ತಮ್ಮದೇ ಆದ ಒಂದು ವಿಶಿಷ್ಟ ಸ್ಥಾನ ಸೃಷ್ಟಿಸಿಕೊಂಡಿದ್ದುರೆ. " ದೇವದಾಸಿ ' 
| ನಿರಯನ ಇತ್ತೀಚೆಗೆ ಅದರಿಂದ ರಚನೆಗೊಂಡ ಕೃತಿ. ಈ ಮೊದಲಿನ 
1 ಕೃತಿಗಳಿಗಿಂತಲೂ ವಿಭಿನ್ನವಾಗಿಯೂ, ಗಾತ್ರದಲ್ಲಿ ದೊಡ್ಡ ದಾಗಿಯೂ, - ಪಾತ್ರ 
ಸ ದಲ್ಲಿ ಮಹತ್ತ ಸೂ; ವಸ್ತುವಿನ ದೃಷ್ಟಿಯಿ ಂದ ವಿಶಿಷ್ಟ ವಾಗಿಯೂ 
೫ . “ದೇವದಾಸಿ” ಮೂಡಿ ಬಂದಿದೆ. ಪುಟ್ಟಪ್ಪ ನವರ "ಮಲೆಗಳಲ್ಲಿ ಮದುಮಗಳು' 
ತ ' ಠಾವ್‌ಬಹಾದ್ದೂರರ * ಗ್ರಾಮಾಯಣ ' ಗಳ ಅದ್ಭುತ: ಪಾತ್ರ ಪ್ರಪಂಚವನ್ನು 


ಸ ಪಟ್ಟನೆ ನೆನಪಿಸುವಷ್ಟು ಈ ಕೃತಿಯ ಪಾತ್ರ ಪ್ರಪಂಚ ದೊಡ ದಾಗಿದೆ. 


ಇ 
1. ಉತ್ತರ ಕರ್ನಾಟಕ: ದಲ್ಲಿ ' ವಿಶೇಷವಾಗಿ ನಮ್ಮ ಭಾಗದ ವಿಜ ಪುರ ರ, 'ಬೆಳೆಗಾವಿ 
3 ಜಿಲ್ಲೆಗಳ ಗಡಿ' ಪ್ರದೇಶದಲ್ಲಿ ಶತಮಾನಗಳಿಂದ ಭಜ ದೇವದಾಸಿ ಸಂಪ್ರ 
| ದಾಯ ಕುರಿತು ಒಂದು ಕಾದಂಬರಿ ಬರೆಯಬೇಕೆಂದು ಬಹುದಿನಗಳಿಂದ ಹವ- 
೫ ಬಕಯಲ್ಲಿದೆ.....ಈ ವಿಷಯ ಚಿಂತನೆಗೆ ಚೈತನ ಮೂಡಿದಂತೆ, ಈ ಕೃತಿ 


ಬ 
ತನ್ನದೇ ಅದ ಒಂದು ಆಕಾರವನ್ನು ತಳೆಯಿತು ? ಎಂದಿರುವಲ್ಲಿ ಈ ಕೃತಿ 
4 ರಚನೆಯ ಹಿಂದಿರುವ ಉದ್ದೇಶ ಸೃಷ್ಟವಾ ಗಿ ಗೋಚರಿಸುತ್ತದೆ. ಇಂಥ ವಸ್ತು 


| ಗಳನ್ನೊಳಗೊಂಡ ಈ ಮಿಂಚಿನ ಕೃತಿಗಳ ನ ಇವರಿಗಿದೆ. ಆದ್ರ. 
ತ ರಿಂದಲೇ ಅವುಗಳಿಗಿಂತ ತಮ್ಮ ಕೃತಿ ಬೇರೆಯಾಗಬೇಕೆ ಬ ಎಚ್ಚ ರವಿದೆ. “ಈ 
ಹಿಂದೆ ಕನ್ನ ಡದಲ್ಲಿ ವೇಶ್ಯಾವೃತ್ತಿ ಶ್ರಿಯ ಬಗೆಗೆ ಕೆಲ Hac ಬಂದಿದು 
| ಹೆಚ್ಚಿ ನವು ಆ ವೃತ್ತಿ ನ್ನು 5 ಭವೀಕೆರಿಸುವ ಹಾಗೂ ತರುಣ ವರ್ಗಕ್ಕೆ ಕಾಮ 
ಕ ಗನ್ನು ಹದ ಕೃತಿಗಳೆಂದು ಕಟು ವಿಮರ್ಶೆಗೆ ಒಳಗಾಗಿದ್ದು 
ಜೆ ಅದು, ಇಂದಿನ ಇತಿಹಾಸ. ಆ ಖಕರ ಉದ್ದೆ €ಶ. ಏನೇ: ಇದ್ದರೂ. ನನ್ನ 
"ದೊಂದು ದಾರಿಯೂ, ಗುರಿಯೂ ಬೇರೆಯಿತ್ತು. ” ( ಹಿನ್ನೆಲೆ-X1 ) ಈ 


'ಎಚರ ಸಕಾಲಿಕವಾಗಿದು, ತರುಣರಿಗೆ SE ಚಗಟ್ಟ (ತ 
Wad ೦ 


ಕ 


pd 4 ನ 
ವಿಮೋಚನ ಪ್ರಕಾಶನ, ಅಥಣಿ. (೧೯೯೨) 


ಸಂಕ್ರಮ ೨೬೫/ಸ. ಪ್ಟಂಬರ ೧೯೯೪ ಟಿ ಹೆ 


ಜಾಗ ತವಾಗಿರುವುದರಿಂದ, " ದೇವದಾಸಿ ' ಯು 


ಬೆಳಗಲಿಯವರಲ್ಲಿ ಸದಾ ಶೆ 
ಹತ್ತರ ಕೂಡ ಹನ್ನೊಂದಾಗದೆ, ಮತ್ತೊಂದು ಹೊಸತನವನ್ನು ಮ್ಳ ಗೂಡಿಸಿ 


ವರ್ಣನೆಯಲ್ಲಿ ವಮುಂಳಾಗಿ ದುಗರನ್ನು 


ಕೊಂಡಿದೆ. ಪ್ರೇಮ, ಕಾಮನೆಗಳ 
ಕ್ಕಿಳಿದು ಚಿಂತ 


sy ಎವೆ ಹ ತ್ತ ನ ಏ.೦ 
ದಿಕ್ಕು ತಪ್ಪಿ ಸುವುನಿಲ್ಲ. ಸಮಸ್ಯ ಮೂಲಕ್ಕೆ ಹೋಗಿ, ಆಳಕ್ಕಿ' 
ನೆಯ ಕುಲುಮೆಯಲ್ಲಿ ಪರಿಹಾ ಲ ಕಂಡುಕೊ ಎಳ್ಳು ಪ್ರಾಮಾಣಿಕ ಪ್ರ 

ವಿ «$92 pe) 
ಪರಿಹಾರೋಪಾಯವು ಬರಿ ಭಾಷಣ, ಘೋಷಣೆಗಳ ಮಟ್ಟಿ ಮಾತ್ರ ಸೀಮಿತ 


2 


ಗೊಳ್ಳದೆ, ಪಾತ್ರಗಳ ಒಡಲೊಳಗೆ ಮೂಡಿ, ಕಥೆಯ ಹಂದರದಲ್ಲಿ ಹುಲುಸಾಗಿ 
ಚಿಗುರೊಡೆಯುತ್ತದೆ 

“ನೂರಾರು'ಪಾತ್ರಗಳ ವೈವಿಧ್ಯತೆಯಲ್ಲಿ, `ರಚನಾಶೈಲಿಯಲ್ಲಿ, ಪಾತ್ರ ನಿರೂಪಣೆಯಲ್ಲಿ 
ಪಾತ್ರ ನಿರೂಪಣೆಯಲ್ಲಿ ಕಾದಂಬರಿಕಾರರು ದೇವದಾಸಿ ಸಾಮಾಜಿಕ ಸಮಸ್ಯೆ ಯ 
ಒಳ-ಹೊರಗನ್ನು ಸಮಸ್ಯೆಯ ಜಟಿಲತೆಯ ನ್ನು ಪರಿ ಹಾರದ ಸಾಧ್ಯ ತೆಗಳನ್ನು ಸ 
ಜರ ಪ್ರಾಜ್ಞರು ಮೆಚ್ಚುವ ರೀತಿಯಲ್ಲಿ 
ವಿ. ಎಸ್‌. ಮನವಡೆಯವರಾ. ಹೇಳಿರುವ 
ಕ ಥೇ ೯ಸಿಕೊಳ್ಳಲು ಸಹಾಯಕಾರಿ 


ಬ 
ಮನೋಜ್ಞ ಇ ಸಾಮಾಜಿಕ ಶಾಸ 


ಈ ಕಾದಂಬರಿಯಲ್ಲಿ ದೇವದಾಸಿ ಪದ್ದತಿಯ ಎಲ್ಲ ವಿವರಗಳೂ ಬಿ ಬಿಚ್ಚಿಕೊಳ್ಳುತ್ತವೆ: 
ಅವರ ನಂಬಿಗೆ, ಆಚರಣೆ, ಸಂಪ್ರದಾಯ. ಹಬ್ಬ-ಹರಿದಿನ, ಉಡುಗೆ-ತೊಡುಗೆ; 
ಅಲ್ಲಿಯ ಜಗಳ, ಕುಹಕಿಗಳ ಕಾರಸಾ ನ, ಶೋಷಣೆ-ದಬ್ಬಾ ಳಿಕೆ ಇತ್ಯಾದಿ ಹತ್ತು 
ಹಲವಾರು ವಿಷಯಗಳು ಪ್ರಸ್ತುತ ಕ ತಿಯಲ್ಲಿ ದಾಖಲುಗೊಂಡಿವೆ. ಓದುಗರಿಗೆ 


ಹೊಸಲೋಕವೊಂದನ್ನು ಪ್ರವೇಶಿಸಿದರ ಅನುಭವವಾಗುತ್ತದೆ. ಅವರ ಹಲವಾರು 


ಇಡಿ. 
ಉಲ್ಲೆ ೇೀಖಸಬಹುದು. (ಪುಟ ೪೮ ರಿಂದ ೨ ೫೨) ಅದರ ನಿಯಮಾ ಎಕೆ ಸೂಕ್ಷ್ಮ 
ಸ್‌ ವಿಧಿವತ್ತಾದ ಆಚರಣೆಗಳೂ ಚಾಚೂ ತಪ್ಪ ದೆ ಮೂಡಿ ಬಂದಿವೆ, ದೇವ 


ಆಚರಣೆಗಳು ಕುತೂಹಲಕಾರಿಯಾಗಿವೆ. ` “ಮುತು ಕಟ್ಟುವ ಪದ ತಿ ತಿ”ಯನ್ನಿಲ್ಲಿ 


ದಾಸಿಯರ ಬದುಕೇಕಪ್ರಮುಖವಾಗಿದ್ದು, ಅವರ ಸ ಕ) ತಿಯ ಜೀವಾಳವಾಗಿದೆ. ., 


“ವಿಶೇಷವಾಗಿ ಹರಿಜನ ಕೇರಿಯ ಸಂಕೀರ್ಣ ಬಹುದೆ ಗ್ರಾಮದಲ್ಲಿಯ 
ಉತ್ತಮಿಕೆಯ ಜೊತೆ ಆಲ್ಲಿಯ “ಹೊಲಗೇರಿ” ಯನ್ನು ಸವಿಸ್ತಾರವಾಗಿ ಚಿತ್ರಿಸಲು 
ಯತ್ನಿ ಸಿದ್ದೆ ನೆ. ಇಲ್ಲಿ ಜೀವ ತಳೆದಿರುವ ತ ಪಾತ್ರಗಳಲ್ಲಿ ಮುಖ್ಯ ರೂ 
ಇದ್ದಾರೆ. ಅದಕ್ಕೆ ಪೂರಕವಾಗಿ ಅವ Wr ಇದ್ದಾರೆ. ಇಡೀ ಬಾಜ 
ಗ್ರಾಮ ಜೀವನದಲ್ಲಿಯ ಒಳಿತು ಕೆಡುಕಿನ ತೊಳಲಾಟದಲ್ಲಿ, ಹೋರಾಟದಲ್ಲಿ 


೨೮ ಸಂಕ್ರಮಣ 7 ೨೬೫/ಸಪ್ಪಂಬರ ೧೯೯೪ 


ಹ oe ಪ ಳ್‌ ೋಾ್‌್‌ 


ಹರಿಜನಕೇರಿ ಕೇಂದ್ರ ಬಿಂದು. ಆದರ ಪ್ರಮುಖ ಪಾತ್ರವೇ ಕೃತಿಯ ಉದ್ದೇಶ” 

(ಪಟ ೧೨) ಎನ್ನು ಶ್ರವೆ ಲೇಖಕರ ಮಾತುಗಳು. 

ಪ್ರಾಚಿ ಚೀನ ಮತ್ತು ಅರ್ವಾಚೀನ ವಿಚಾರಗಳ ನಡುವೆ ನಡೆಯುವ ತಿಕ್ಕಾಟವನ್ನು 
ಕುದಂಬರಿಯುದ್ದ ಕ್ಕೂ ಕಾಣುತ್ತೇವೆ, . ಲಕ್ಕಿ. ನಾಗಿ, ರೇಣಕಿ, ಚಂದ್ರಿ 

ಮುಂತಾದವರು. ಬನು; ವಾಗಿ ಬಂದ ಕುಲ ಕಸಬನ್ನೇ ಮುಂದುವರಿಸಿ 


ಕೊಂಡು ಹೋಗಬೇಕೆಂದು ಹಂಬಲಿಸುತ್ತಾರೆ. ಇವರನ್ನು ಆಜ್ಞಾ ನ ಅಂಧಾನು 
ಕರಣಗಳೇ ಆಳುತ್ತ'ವೆ. ಇವರೊಳಗೆ ಮೂಢನಂಬಿ ಘ್‌ ಎಸ್ಟೂಂದು ಆಳವಾಗಿ 
ಎನಿ ೧೫೬3೩ ಸಿನ ನಿಗ ಕೆ ಈ ಣಾ ಹ ಹತ 

"ಬೇರು: ಬಿಟ್ಟಿವೆಯೆಂದರೆ, ಸಾಕ್ಷಾತ ರೇಣಂಕಾಎಲ್ಲಮ್ಮ ಪ್ರತ್ಯಕ್ಷವಾಗಿ 


“ ನೀವು ಮಾಡುತಿ ರುವುದು ತಪ್ಪು; ಆ ಅಮಾನವೀಯ ಪದ ಸತಿಯನ್ನು ಬಿಟ್ಟು, 
`ಸುಸಂಸ ತರಾಗಿ ಬಾಳಿರಿ ” ಎಂದು ಬೇಡಿಕೊಂಡರೂ ಕೇಳುವ ' ಸ್ಥಿತಿಯಲ್ಲಿ ಇಲ್ಲ. 


ಳು 
'ತಾವು ಅಂದದ್ದೇ ಆಗಬೆ ನೀಕು, ಆಡಿದ್ದೇ ನಡೆಯಬೇಕೆನ್ನುವ ಜಾಯಮಾನದ 


ವರು. ಇದಕ್ಕೆ ಬದಲಾಗಿ NS RE ಆಧುನಿಕ ವಿಚಾರ 
ಧಾರೆಯುಳ್ಳಿವರು, ಕುಲಕಸಬು ತುಂಬಾ ಕೆಟ್ಟ ದ್ದು , - ಅಂಥ ಹೇಯಾವಾದ ಬದುಕಿಗೆ 


' ತಾವು ಬಲಿಯಾಗಬಾರದೆನ್ನುವ ಪ್ರಜ್ಞೆ ಯುಳ್ಳ ವರು. ಎಷ್ಟೇ ಕಷ್ಟ ಬಂದರೂ, 


§ 


| 
3 
ಕ 
ಇ 
ದ 


ದ 


ಃ 


ಹ 


4 ದಿಂದಾಗಿ ಸನ್ಮಾ ರ್ಗಕ್ಕೆ ಬರುತ್ತಾರೆ. 


೬ ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ 


ಯಾರಿಗೂ ಕೈ ಯೊಡ್ಡ ಕ 'ತಮ್ಮ ಸೆಕ ಮ್ಬೆ ಮಾರಿಕೊಳ್ಳೆ ದೆ, ಕೂಲಿ 
ಎಡಿಯುದರೂ ಸ ನಾಶಿ iS ನಡೆಸಲಂ CL ಟೆ 
ಜೀವನದಲ್ಲಿ ಕೊನೆಗೆ ಸಾಫಲ್ಯವನ್ನು ಪಡೆಯುತ್ತಾರೆ. 


ಉನ್ನತ ವ್ಯಾಸಂಗ ಮುಗಿಸಿ, ವೈಚಾರಿಕ ಪ್ರಜ್ಞೆ ಬೆಳಸಿಕೊಂಡ, ಮಾನವೀಯ 

ಮಾಲ್ಯ ಗಳಿಗೆ ಸ ೈಂದಿಸುವ ಪ್ರಕಾಶನು ಹತ್ತಾ ರು ಆದರ್ಶದ ಕನಸುಗಳನ್ನು ಹೊತ್ತು 
ತ್ಯ ಸಾ ಗಿ ಹೋರಾಡುತ್ತಾನೆ. ಯುವಕರನ್ನು ಜಾಗೃ ಸಗ್ಗ ತನ್ನ 
ಯೋಜನೆಗಳನ್ನು ವ ಮುಂದಿಟ್ಟು, ಅವರನ್ನು ಸಜ್ಜು ತ್‌ ನೆ. ಹ: 
ಪ್ರಾಮಾಣಿಕ ಪ್ರಯತ್ನ, ನಿಸ ರ್ಥ ದುಡಿಮೆ, pied ಪೂರ ದ ದೃಷ್ಟಿ ಹಾಗೂ ದಿಟ್ಟ 
ನಿರ್ಧಾರಗಳಿಂದ ಜನರಲ್ಲಿ ವೈಚಾರಿಕತೆ ಅಂಕುರಿಸುತ್ತದೆ. “ಪವಾಡಿ ಡಿ'ಯಂಥ ವ್ಯಕ್ತಿ 
ಗಳೂ ಕೂಡ ಪವಾಡ: ಸಾದೃಶ್ಯರಾಗಿ ಪರಿವರ್ತನೆಗೊಳ್ಳುತ್ತಾರೆ. ತಮ್ಮವರ 
ಏಳೆ ಗಾಗಿ ಕಂಕಣಬದ ರ: ಉಂಡಾಡಿಗುಂಡ, ಹ್‌ Pe 
ಎನಿಸಿಕೊಂಡ ಡು ಪಡ್ಡೆ ಹುಡುಗರು ಪ್ರಕಾಶನ ಸತತ, ಸಂಪರ್ಕ 
ಸುಧಾರಣೆ. ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ 
ಪಾಲ್ಗೊಳ್ಳುತ್ತಾರೆ. * ಖಾಲೆಗಾರನಾದ ಭರಮು ಪ್ರಕಾಶನ ಸ್ವಾಮ್ಯಸ್ಯಡಾ ದ್ಯ 


ಹೊಸ 'ಚುನುಷ್ಯನಾಗುತ್ತಾ ನೆ. 


೨೯ 


ಯನ್ನು ತೊಲಗಿಸ ಲು ಹೊರಡುತ್ತಿರ 


ಸೆ ಬ 
ಹಾ ಸೆ ಯವರನೂ ಚ 'ವಾಡಕ್ಕೆ ಆಮಂತ್ರಿಸಿ, ಹರಿಜನ 
ಸಾಂಗ್ಲಿಯ, ಪರಿವರ್ತನ ೧" ೩ ೇ ಭೆಯಲ್ಲಿ ವಜಾ ನಿಕ" 
ಕೇರಿಯ ವಿಯ ಜನತೆಗೆ ತಿಳುವಳಿಕೆ ನೀಡುವುದು; ಅವೇ ಸಿಭಿಯಲ್ಲ ಜೃ. 
; ಣಿ ) ಹ 
ಉಸ್‌ ೇೀಷಣೆ ದೆ ~~ ಕೀಯ ತಪಾಸಣೆ, ಜಜಾ ನಿಮೂರನ ವಲಸ ದೇವದಾಸಿಯರ 3 
Ww WALT ° y ನ ನ ನ sm 9 ಹ ರಂ 
ಜು ಇವೆ ದು ಇಸಿಕ ಸಿರಾ, ಸರಕಾರದಿಂದ : ಪಸ ಸೌಲಭ್ಯ ಈ ಮನ 
whe W 1 ೪ We; 1 
ಶ್ರ fe ಮ ಜಾನ ಾಚಿವ )$ 9 
ಮನೆಗೆ ತಿರುಗಿ ಸಮಸ್ಯೆಗಳನ್ನು ತಿಳಿದುಕೊಳ್ಳುವುದು ಇತ್ಯಾ ಚಟುವಟಿಕೆ ಕೆಗಳು ದ 
ಪ್ಪ p | - ಖು ೧೨ ಇರಾ 7 ಸ 
ಪ್ರಕಾಶನ ಪ್ರಖರ ವ್ಯಕ್ತಿತ್ವಕ್ಕ ಕನ್ನಡಿಯನ್ನು ಹಿಡಿಯುತ್ತವೆ. ಸ ಕತ್ತಲೆ- 
ಸ ; 
ಬೆಳಕಿಗೆ ಬರಲೆಂಬ ಪ್ರಾಮಾಣಿಕ ಚಿಂತನೆಗೆ ಸಷ, ಸಾಕ್ಷಿಯನ್ನೂ ್ಸಿದಗಿಸ ಸುತ್ತವೆ. 
ಯಿಂದ wT WMATA VYUY © ಅಳ ೪c ಬ 


ದಸ್ಯ, ದ ದೇವದಾಸಿ ಪದ್ಧತಿ. 
ಬಸನ ಕವ ಎಡ'ರ ಮುಲಕ "ಆ 


ಬಗೆ. ಕಾಲ-ಕಾಲಕ್ಕೆ ಪರಿವರ್ತನೆಗೊಂಡ ರೀತಿ. ಎ ಎಲಮ ಸೆ ಕುರಿತಾಗಿ ಹರಡಿರುವ 


ದಿ 


ವ ಈ ತನಂಬಿಕೆ, ` ದೇವದಾಸಿ 


ಶಿ 
ಅರ್ಥಪೂರ್ಣವಾಗಿದೆ. ಈ ವಿಚಾರಗಳು. ತೂಕಬದ್ಧ ವಾಗಿವೆ. ಹ ಅನಿಷ್ಟ ಶನಿ; 


ಗೆ ಮಾರ್ಗ ೯ದರ್ಶಿಯಾಗಿವೆ.? 


CL 
ಶಿಳ್ಳೆ 

Oo 
ಜಟೆ 
2೬ 

೨) 

1 

» 
ಲ 


ಎಎ 
ಅಷ್ಟೆ (ಕೆ ಇಲ್ಲಿಯ ವಿಚಾರಗಳು, ವಿವರ 
ದಾ ಯ 


ಬನ್ಣಬಣ್ಣದ ಕನಸು ಕಾಣುವ, ಸೌಂದರ್ಯುವಿರುವನು ಪ್ರವರ್ಶನಕ್ಕಾಗಿ, ಯೌವನ 


N 


J NY 


sia ಉ್‌ 


ಡುವವರಿಗೆ ಸರಕಾರ ವಿಧಿಸುವ ದಂಡ ಇತ ಬದಿಗಳನ್ನು ಹೇಳಿಸಿದ್ದು. 


ಆಸ್ಟ್‌ದಿಸಿ ಆನಂದಿಸುವುದಕ್ಕಾ ಗಿಯೇ ಇರುವುದೆಂದು ಭ್ರಮಿಸಿರುವ "ಗುಲಾಬಿ? 


ಒಂದು ದಡವಾದರೆ, ಕ್‌ ಕಸಬನ್ನು ಬಿಟ್ಟು, ಪರಿಃ 


ಸ್ಥಿ ತಿಯ " ಒತ್ತಡದಲ್ಲಿಯೂ 


ಎನೆಗುಂದದೆ,- ಪ್ರವಾಹದೆದುರು ಈಜಿ ಸುರಿತ ಸ್ಥಳಕ್ಕೆ ತಲುಪುವ “ಪರಿಶುದ್ಧ; 


ಹೃದಯದ “ವಿಮಲ' ' ಮತ್ತೊಂದು ದಡ. "ಇವೆರಡು ತದ್ವಿ ರುದ್ಧ ಪಾತ್ರಗಳ 


ಮೂಲಕವಾಗಿಯೇ ಲೇಖಕರು ಕಾದಂಬರಿಯನ್ನು ಓದುಗರ ಟೆ ದೆ ತೆರೆದಿಡು 
_ತ್ತಾರೆ. : ಆರಂಭದಲ್ಲಿ ಈ ಪಾ 


ಪಾತ್ರಗಳು ತೀರಾ ಸಾಮಾನ್ಯ ವಾಗಿ ಕಂಡರೂ-ಕಾದಂಬತಿ 
ಬೆಳೆಯುತ್ತ ಹೋದಂತೆ ಆ ರವಾದ ಅಂಶಗಳನ್ನು ಬಿಂಬಿಸುತ್ತ ಹಲವಾರು 
ಏರು-ಪೇರುಗಳಿಗೆ ಹುಟ್ಟು 
ಅಮಾಯಕರ ಬಲಿ, ರಾ ನಿ ೪ಿಗಳ ಹಾವಳಿ ' ಗರವಾಲಿಗಳ ದರ್ಬಾರು, ಗಿರಾಕಿಗಳ 
ಕ್ರೂರ-ಪ ಶುತ್ವ, ಹೆಣ್ಣು ಗಳ ಹರಾಜು, ಮುಂ ಬಯಿಯ ನರಕ ಇತ್ಯಾದಿ ಅಸಹ್ಯವಾದೆ 
ಭೀಭತ್ವ ಪ್ರಪಂಚವೊಂದು ' ಗುಲಾಬಿಯ 


ಬಿಯ ಮೂಲಕ 'ತೆರೆಯಲ್ಪಡುತ್ತದೆ. ಸರಳೆ 


೩೦ | ಟ್‌ 
ಸಂಕ್ರಮಣ. ೨೬೫/ಸಪ್ಪಬಂರ ೧೯೯೪ 


ಹಾಕುತ್ತವೆ. ಮುಗ್ಧ, ತೆಯ .:: ದುರುಪಯೋಗ್ನ 


ಲತ 
ಬಡ್‌ 


“ಮತ್ತು ಸಾತ್ವಿಕ ಬದುಕ ನಡೆಸಲು ಹೆಣಗಿದರೂ ಹೆಜ್ಜೆ-ಹೆಜ್ಜೆ ಗೆ ಎದುರಾದ ಕ 

ಕಡಗೇಡಿಗಳ : ಕೇಟಬೆ, ಇಕ್ಕ ಟ್ಛ ನಲ್ಲಿ ಸಿಕ್ಕ ರೂಥ ಧ್ರ ಸ ಪಾಠಾಗಿ ಕೊನೆಗೆ ಹ 
ಜನ “ಹೌದು' ಎಸ ನ್ನು ನ ನ ಮಹಾ ಬದ ತಿ ವಿಮಲಳ ಮುಖಾಂತ 
ಮೂಡಿಬಂದಿದೆ. ಸ ಪಾತ್ರಗಳ ವಿಭಿನ್ನ ತೆ: ಮತ್ತು ವಿಶಿ 
ಓಮಗರಿಗೊಂದು ಸ ಸ್ಪಷ್ಟ ಸೂಚನೆ 


GL ಹ ೮೬ 
ಇಂ ( etl 


ಸ 


ಪೃತೆಗಳಿಂದ 
ಅನುಸರಿಸಿದರೆ 
ಏನು ದೊರೆಯುತ್ತದೆ ಎಂಬುದು ತುಂಬಾ ಮಾರ್ಮಿಕವಾಗಿ ಚಿತಿ 
'ಆರಂಭನಲ್ಲಿಯೇ 'ಪ್ರಸ್ತಾಪಿಸಿರುವಂತೆ. ಈ ಕಾದಂಬರಿಯ ಪಾತ್ರ ಪ್ರಪಂಚ ಬಹು 
ದೊಡ್ಡ ದಾಗಿದೆ. ಪ್ರಧಾನ ಪಾತ್ರಗಳು ಸಹಾಯಕ ಪಾತ್ರಗಳು ಇತರ ಪಾತ್ರಗಳು 
ಬಟ್ಟು ಟ್ಟಿ ಸೇರಿ ನೂರಕ್ಕಿ ೦ತಲೂ ಹೆಚ್ಚು ಪಾತ್ರಗಳು ಕಾದಂಬರಿಯ ಲ್ಲಿವೆ. ಇಷ್ಟು 
"ದೊಡ್ಡ ಸಂಖ್ಯೆಯಲ್ಲಿ ಟ್‌ ರೂ. ಒಂದರಂತೆ ಮತ್ತೊಂದಿಲ್ಲ. ಪ್ರತಿ 
'ಯೊಂದಕ್ಕೂ ಸ ಒಡೇ ಆದ ವಿಶಿಷ್ಟ ಛಾಪು ಇದೆ. ಹಿರಿಯರಿಗೂ.ಕಿರಿಯರಿಗೂ : 
ನಡೆ-ನುಡಿ, CS ಮಾರ ಸರಣಿ ತೆಗದ ಕೊಳ್ಳುವ ನಿರ್ಧಾರಗಳು 
ಹೀಗೆ ಎಲ್ಲದರಲ್ಲಿಯೂ ಗೆರೆ ಕೊರೆದು ತೋ ರಿಸುವಷ್ಟು ರ ವ್ಯತ್ಯಾಸವಿದೆ. 
ಪಾತ್ರೋಚಿತವಾದ ಭಾಷೆ ॥ ಬಳೆಕೆಗೊಂಡಿದ್ದು ಇ ಬಾಲಕರು ತರುಣರು 
ವೃದ್ಧ ರು, ಕಲಿತವರು-ಕಲಿಯದವರು, ಊರಲ್ಲಿರುವರು, ಕೇರಿಯಲ್ಲಿರುವರು"ಆಡುವ 
ಮಾತಿನಲ್ಲಿ ತುಂಬಾ ವ್ಯತ್ಯಾ ಸವಿದೆ. ಬೇರೆ ಊರಿಂದ (ಗಂಡನ ಮನೆಗೆಂದು) 
'ಜಾನವಾಡಕ್ಕೆ ಬಂದಿರುವ ಹೆಣ್ಣು ಮಕ್ಕ ಳ ಮಾತುಗಳಲ್ಲಿಯೂ ಆ ವ್ಯತ್ಯಾಸವನ್ನು 
'ಗುರುತಿಸಬಹುದಾಗಿದೆ.. ಉದಾ : Fi ಶೇಡಬಾಳದ ಗಡಿನಾಡಿನ ವ 
ಮಾತಿನೆ ಸೊಗಡನ್ನು ವೀರೇಶಿಯ ತಾಯಿಯ ಮಾತುಗಳಲ್ಲಿ 'ಕಾಣಬಹುದಾಗಿದೆ- 
ಈ ಅಂಶವು ಲೇಖಕರ ಅಪಾರ ಅನುಭವ, ನಿರಂತರ ಅಧ್ಯ ಯನದ ಫಲವಾಗಿದೆ. 
ಭಾಷೆಯ. ಮೇಲಿನ ಹಿಡಿತ, ಪಾತ್ರ ಚಿತ್ರಿ ಸುವಾಗಿನ ಕ್ಕ ಹೆಜೆ ಹೆಜ್ಜೆ ಗೂ 
ವಹಿಸಿದ ಎಚ್ಚರ ಇತ್ಯಾದಿಗಳಿಂದ ದೇವದಾಸಿ ಕಾದಂಬರಿಯು ' ಅಪೂರ್ವ 


ಯಶಸ್ಸ ನ್ನು ಸೆಡದಿದೆಯೆ ks ಹೇಳಬಹುದು. 


ವಸ್ತು ದೇವದಾಸಿಯದಾಗಿದ್ದರೂ, ವೇಶ್ಯಾವೃತ್ತಿಯ ಎಲ್ಲ ಮಗ್ಗಲುಗಳ ಪರಿ 
'ಶೀಲನೆಯಿದ್ದ ರೂ, ಹೊಲಗೇರಿಯೇ ಕಂಪ ಬಿಂದುವಾಗಿದ್ದ ರೊ ಎಲ್ಲಿಯೂ 
ಅಶ್ಲಿ ಲತೆಯಿಲ್ಲ. ಅಂಥ ಸನ್ನಿವೇಶಗಳನ್ನು ಚಿತ್ರಿಸುವಾಗ ಬೆಳಗರಿಯವರು ಕಲಾ" 
ತ ಕವಾಗಿ ಮತ್ತು ತವಾಗಿ ದೃಶ್ಯ ವನ್ನು ನಿರೂಪಿಸುತ್ತಾರೆ. 

ಸಾಬಾ ನಂಥ, ಎಡಬಿಡಂಗಿ, ರಾಕ್ಷಸನಾಗಿರುವ,, ತಾತೋಬಾ, ಬೆಂಕಿ ಹಚ್ಚುವ 
ದಾನಯ್ಯ, ನಿಜಾ ನಂಥ A ಕಿಳ್ಳೆ ಕೇತ ಕರಬಸಪ್ಪ, ಮತ್ತೊಬ್ಬರನ್ನು 
ಬಳಸುವ ಹಾಕ ರಾಮಣ್ಣ, . ರಾಚಪ್ಪನಂತಹ ವ್ಯಕ್ತಿಗಳು: ಎಲ್ಲ ಊರು 


ಸಂಕ್ರಮಣ ೨೬೫/ಸಪ್ಮಂಬರ ೧೯೯೪ ' | ೩೧ 


ii ni 


ಗಾಗಿ ಇನು ಕೇವಲ ಜಾನವಾಡದ ಕತೆ 


ಗಳಲ್ಲಿಯೂ ಸಿಕ್ಕೇ ಸಿಗುತ್ತಾರೆ; ಹೀ 
ಯಾಗಿ : ಉಳಿದುಕೊಳ್ಳ ದೆ, ಪ್ರತಿ ಹಳ್ಳಿಗಳ ಪ್ರ ಪ್ರ.ತಿನಿಧಿಯಾಗಿದೆ, 


ಸಾನ್ಯಂತವಾಗಿ ಈ ಕೃತಿಯನ್ನು ಪರಿಶೀಲಿಸಿದುಗ ಒಂದೆರಡು ಅಂಶ ಕಾಡುತ್ತವೆ. 
ಇಲ ಪಾತ್ರಗಳು ಪೂರ್ವ ನಿರ್ಧಾರದಂತೆಯೇ ಚಲಿಸುತ್ತವೆ. ವ್ಯಕ್ತಿತ್ವದ 
ದ್ವಂದ್ವ ಮಾನಸಿಕ ತಮುಲ ಸ್ವಭಾವದ ಸಂಕೀರ್ಣತೆ ಯಾವೊಂದೂ ಪಾತ್ರದಲ್ಲಿ 
ಕಾಣುವುದಿಲ್ಲ. ಒಳ್ಳೆಯ ಪಾತ್ರಗಳು ಒಂದೂ ' ತಪ್ಪೆಸಗುವುದಿಲ್ಲ. ಪ್ರ 
ಇಟ್ಟ ಹೆಜ್ಜೆ ಗಳಲ್ಲಿ ಯಶಸ್ಸಿನ ಮೆಟ್ಟಲುಗಳ 2ಗುವುದು ಕೃ ಕವೆನಿಸುತ್ತವೆ. : ಹಾಗೆ 
ನೋಡಿದರ" ಒಳ್ಳೆಯ ಕೆಲಸಕ್ಕೇನೇ "ಎಫ್ನುಗಳು ಜ ಜಾಸ್ತಿ. ಇಲ್ಲಿ ಹಾಗಾಗುವುದಿಲ್ಲ. 
ಇನ್ನು RNA ಕೈಗೊಳ್ಳುವ ಎಲ್ಸಾ. ಕಾರ್ಯಗಳು ಸಾರಾ ಸಗಟಾಗಿ 
ಬುಡಮೇಲಾಗುವುದು, ಸವರ ಸೇ ಅವರ ಕೊರಳಿಗೆ ಉರುಲಾಗಿ 
ಬಿಡುವುದು ಅಸಹಜ. . ` ಮಲೆಗಳಲ್ಲಿ ಮದುಮಗಳು ' ಪಾತ್ರಗಳ ನಿರ್ಲಿಪ್ತತೆ, 
ಮ್ಳ ಮನಗಳ ಸುಳಿಯಲ್ಲಿ ಸಾಧಿಸಿದ " ಮಾನಸಿಕ ದೂರ '- ಇಲ್ಲಿ: ಸಾಧ್ಯವಾಗಿಲ್ಲ 
ವೇನೋ - ಎಂಬ ಸಂದೇತ ಹವುಂಟ ತಾಗುತ್ತದೆ. ಕೆಲವೊಮ್ಮೆ ಲೇಖಕರ -ನಿಲುವು 
ಅನುಭವದ ಸತ ್ಯವಾಗದೇ ಆರೋಪಿತ ಧೋರಣೆಗಳಾಗುವುನರಿಂದ ಬದುಕನ್ನು 
ನೋಡುವ ರೀತಿ ಗಂಡ್‌ ತ್ತದೆ. ಪಾತ್ರಗಳನ್ನು ನೇರವಾಗಿ Ha 
ಶೋಷಿತರು ಎಂದು ವರ್ಗೀಕರಿಸುವುದರಿಂದ ಮಾನವ ಸ್ವಭಾವದ ಸಂಕೀರ್ಣತೆ 
"ಮಾಯವಾಗುತ್ತದೆ. 


GL 


ವಸ್ತು ` ತಂತ್ರ, ಶೈಲಿ. ಪ್ರಾನೇಶಿಕ ಸೊಗಡು, ಪಾತ್ರ ಚಿತ್ರಣ, ಕುತೂಹಲಕಾರಿ 
ಸನ್ನಿವೇಶ ಮುಂತಾದವುಗಳಿಂದ ದೇವದಾಸಿಯು ಕನ್ನ ಡದ ಮಹತ್ವದ ಕಾದಂಬರಿ 
ಗಳ ಸಾಲಿಗೆ ಸಾಂಕ್ಳಿ ಯಾವ ಸಂದರ ಇಲ್ಲ. ವಿಮೋಚನಾ 
ಪ್ರಕಾಶನದ ನಿರ್ದೇಶಕರಾದ ಪ್ರೀ ವಿವೇಕ ಮನವಡೆ ಅವರ ಮಾತುಗಳು 
ಮಾೌಲಿಕವಾಗಿವೆ. . * ಉತ್ತರ ಕರ್ನಾಟಕದ ಉತ್ತರ ಗಡಿಯ ಪ್ರಾದೇಶಿಕ ಮಣ್ಣಿನ 
ಸತ್ತ್ವವನ್ನು ಮೈಗೂಡಿಸಿಕೊಂಡ ಅತು ತ್ತಮು ಕಾದಂಬರಿಗಳಾದ ಮಿರ್ಜಿ ಅಣ್ಣಾ 
ರಾಯರ, : ನಿಸರ್ಗ ' ಹಾಗೂ ರಾಮಬಪಾನ್ನೂ ರರ * ಗ್ರಾಮಾಯಣ ' ಇವುಗಳ 
ನಂತರ ಈಗ ದು. ನಿಂ. ಬೆಳಗಲಿ ಅವರ ಕತಿ ” ದೇವದಾಸಿ ' ಕೂಡ ಅದೇ 
ಸಾಲಿನಲ್ಲಿ ನಿಲ್ಲಬಲ್ಲದು “ ಯೆಂದಿರುವುದು* ಸವರಂಜಸವಾಗಿದೆ. 

ಕೃತಿಯ ಕೊನೆಗೆ ಶಬಾ ರ್ಥ ಕೋಶ ನೀಡಿದ್ದು ಸಮಯೋಚಿತವಾಗಿದೆ. ಇದು 
ಓದುಗ ರಿಗೆ ನೆರವಾಗುವುದರಲ್ಲಿ ಸಂದೇಹವಿಲ್ಲ, ೫ ಬಂಡಾಯ ಚಳುವಳಿಯ ಆಶಯ 
ಗಳು ಬೆಳಗಲಿ ಅವರಂಥ. ಹಿರಿಯರ ಮೇಲೂ ಆಗಿದ್ದು ಕೃತಿಯೊಳಗೆ ಮೂಡಿ 


ಬಂದಿರುವುದನ್ನು ಸ್ಪಷ್ಟ ವಾಗಿ ಗುರುತಿಸಬಹುದಾಗಿದೆ. ಜಗು ಬಂಡಾಯ 
ಸಾಹಿತ್ಯದ ವ್ಯಾಪಕತೆಯ ಅರಿವಾಗುತ್ತದೆ. ಅಆ 


೩೨ | 
ಸಂಕ್ರಮಣ ೨೬೫ ಸಪ್ಟಂಬರ ೧೯೯೪ 


ಅರ್ಥ ಎಂದು. ಬರೆದ ಟಿಪ್ಪಣಿಗೆ ( ೫. ೨೮, ಸಂಚಿಕಿ ೭.೮ 


ಪ್ರತಿಕ್ರಿಯೆಗಳು 


ENT Bs 


ಅಕ್ಕನ ಪಚನ: ಹೊಳೆದ ಅರ್ಥ 
೧ 


ಶ್ರೀ ಓ, ಎಲ್‌. ನಾಗಭೂಷಣ ಸ್ವಾಮಿಯವರು ಅಕ್ಕನ ವ: 
) 


ಸಂಕ್ರಮಣದಲ್ಲಿ ಬಂದ ಪ್ರತಿಕ್ರಿಯೆಗಳು ನನ್ನಲ್ಲಿ ಕೆಲವು ಪ್ರ ಪ್ರಶ್ನೆಗಳನ್ನು, ಆಲೋಚನೆ 
ಗಳನ್ನು ತಂದವು. ಅದನ್ನಿಲ್ಲಿ ಪ್ರಸ್ತಾಪಿಸಃ ಬೇಕೆಂದುಕೊ ಂಡಿದ್ದೇೆ, ಇಲ್ಲಿ ಅರ್ಥ 
ನೀಮಾಂಸೆಯ ( 50108881105 ನ) ಭಾರತೀಯ ಚಿಂತನೆಗಳನ್ನು ಮತ್ತೆ 


ದಕಿ ನೋಡಬೇಕೆನಿಸುತ್ತದೆ. 


ಛಿ... ಅರ್ಥ "ಆಗುವ ಅನುಭವವೇ ಹೊರತು ಇರುವ ಸಂಗತಿಯಲ್ಲ' ಎನ್ನು 


"ವಾಗ: “ಅರ್ಥ 


ಎನ್ನುವುದನ್ನು. 86611911 . ( ಮನೋಮೂಲವಾದ ) 


'ದಿಂದ ಮಾತ್ರ ಆರಿಯುವ ಪ್ರಯತ್ನವಾಗಿದೆ. ಅಲ್ಲವೆ? "ಅರ್ಥ' ಎನ್ನುವ 
ಪದಕ್ಕೆ ಪದಾರ್ಥ ಅಥವಾ ವಸ್ತು ಸತ್ಯವೆಂತಲೂ, ಅವರ. ಮಾನಸಿಕ ಸಂಕೇತ 
1 (( ಅವಗತಾರ್ಥ ) ಎಂತಲೂ, ಶಬ್ದ ಅವೆರಡರ ನಡುವಿನ ಕೊಂಡಿ ಎಂತಲೂ 


dx 


'ಅಭಿಮತ. [ಈ ನಿಟ್ಟಿ ನಲ್ಲಿ ಶಬ್ದ ಬೋಧವೆಂಬ ಸಂಕೀರ್ಣ ಪ್ರಕ್ರಿಯೆಯ 


4 ೦ಎ 
ವಿವರಣೆ ಬಳಕೆ ಭಾರತೀಯ ದರ್ಶನಗಳಲ್ಲಿ, ವಿಶೇಷವಾಗಿ ತರ್ಕಶಾಸ್ತ್ರ ದಲ್ಲಿ, 


ಕಾಣಬಹುದು ] ಆದ್ದ ರಿಂದ "ಅರ್ಥ' - ಅನುಭವವೂ ಹೌದು, Se 


ಹೌದು. ಆದರೆ, ಶಾಸ ಕ್ರೈದಲ್ಲಿ ಇವೆರಡೂ ಸಮನಾಗಿ ತಾಳೆಯಾಗಬೇಕು, ಎಂದರೆ 
' ಶಬ್ದ ಎನ್ನುವುದು ಜ್ಞಾ ಥ್ರ  ಸಾಧನವಾಗುವುದು ಅನುಭವ- ಸಂಗತಿಗಳಲ್ಲಿನ 


ಗ ಚತ. 


ಸಾಂಗತ್ಯ ಸ ಹಾಗಿಲ್ಲದಿದ್ದರೆ ಅದು. .“ಅಪಾರ್ಥ' . ಅದಕ್ಕೆ ವಿರುದ್ಧವಾಗಿ 
ಕಾವ್ಯ ದಲ್ಲಿ ನಿಜ ಸಂಗತಿಗಳನ್ನು ಮೀರಿದ. ಅನುಭವಕ್ಕೆ ಪ್ರಾಧಾನ್ಯತೆ ಇರು 


; ತ್ತದೆ" ಇದಕ್ಕೆ ಬೇಕೆಂತಲೇ ಸಂಗತಿಗಳನ್ನು ದಾಟಿದ ಅರ್ಥ ಉಂಟುಮಾಡುವ 


ರೂಪಕ, ಅತಿಶಯೋಕ್ತಿ ಮುಂತಾದ ಶಬ್ದ ತೆಂತ್ರಗಳೆನ್ನು ಬಳಸಲಾಗುತ್ತದೆ. 
ಈಗ ನಡೆದಿರುವ ಚರ್ಚೆ ನಾನು ತಿಳಿದಂತೆ - ಅಕ್ಕನ "ವಚನವನ್ನು ಒಂದು 


ಸಂಗತಿ ಶಿಯಾಗಿ ಅರಿಯಬೇಕೆ ಅಥವಾ ಕಾವ್ಯಾ ನುಭವವಾಗಿ ಕಾಣಬೇಕೆ ಎಂದಂತಿದೆ. 


ಅವರೆ ಅಕ್ಕನ ವಚನ ಅನುಭಾವ ಕಾವ್ಯ ( mystic pe ) ಎಂದೊಪ್ಪಿದರೆ 
ಈಗಿನ ಚರ್ಚೆಗಿಂತ ಭಿನ್ನ ವಾಗಿ ಅದನ್ನು ಬಕಾ ಗುತ್ತದೆ. ಏಕೆಂದರೆ GE 
ಕಾವ್ಯ ಸಂಗತಿ ಮೀರಿದ ಅನುಭವಕ್ಕಿ ತ, ( ಸಾಮಾನ್ಯ ) ಅನುಭವ ಮೀರಿದ 


ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ ೩೩ 


ಸಂಗತಿಯ:ತ್ರ ಬೊಟ್ಟು ಮಾಡುತ್ತದೆ. ಆಸ್ಪ ರಿಂದ ಅಲ್ಲಿ ನುಡಿದದ್ದು ಸ್ಪ 
ಸಲಾಕೆಯಂತೆ. "ಹೊಳೆದರೆ' ವೆಚ್ಚ "ಅಹುದಹುದಾ' ನ್ನ್ನುವುದು “ಲಿಂಗ' ವೇ 
ಹೊರತು, *ಲಿಕಿಗಿ” ಉಲ. 

9." ಲಿಂಗ-ಲಿಂಗೀ ಸಂಬಂಧವೇ ವಚನಗಳ ವ್ಯಾಖ್ಯಾನದ ಸಂಪ್ರದಾಯ ಹಾಗೂ 
ಪರಂಪರೆಗಳ `ಎಶಿಪ್ಪ ಸಂಬಂಧವ ಬಗ್ಗೆ ಒಂದು ಪ್ರಶ್ನೆ ತರುತ್ತದೆ. ' ನುಡಿ, 
ಸಾಹಿತ್ಯ ಕೃತಿಯಾಗಿ ಸಂವಹನ ಸಾಧ್ಯತೆಗಳನ್ನು ಕಂಡುಕೆೊಳ್ಳುವಲ್ಲಿ ನಿಶ್ಚಿತ 
“ಬಂಧ” ಕೈ ಒಳಗಾಗಿ ತನ್ನದೇ ಅರ್ಥ ವ್ಯವಸ್ಥೆ ನನ್ನು ಸೂಚಿಸುತ್ತವೆ. ಅದ್ರ 
ರಿಂದ ಅಭಿಜಾತಕಾವ್ಯ ಆ ಅರ್ಥ ಹತ ಒಡಂಬಟ್ಟ ಸಹೃದಯನನ್ನು ಆಪೇ 


ಸುತ್ತದೆ. ಇದಕ್ಕೆ ಪ್ರತಿಯಾಗಿ ಅನುಭಾವಿ ನಿಗಳ ಪದ, ನುಡಿ ಅನಿವಾರ್ಯ ಅಭಿ 
ವ್ಯಕ್ತಿಯಾಗಿ, ಆನಿರ್ಬಂಧಿತ ಮುಕ್ತಕವಾಗಿರುತ್ತದೆ. ಆದರೂ ( ಪ್ರಾಯಶಃ ಆದ್ದ 
ರಿಂದಲೇ €) ಹೆಚ್ಚು ವಾ ಪಕ ಸಂವಹನ ಸಾಧ್ಯತೆಗಳನ್ನು ಹೊಂದಿರುತ್ತದೆ. ಆದರೆ 


ಈ ಸಂವಹನವು ಕೇವಲ: "ಕತಿ' ಅದರಲ್ಲೂ ಬರೆದ ಕೆ ಮಾಲ್‌ 
ಫಿ 


ವಾಗಿ ಬಂದಾಗ ಅದು: ಸಂ- ನ ದಾಯ. ಈ ಸಂಪ್ರದಾಯ ಜೀವಂತಿಕೆ ಕಳೆದು 
ಕೊಂಡಾಗ ಅದು ಬರಿಯ ಪರಂಪ ಆಗ ಪರಂಪರಾಗತ ( ಅದು ಪೌರ್ವಾತ್ಯ, 
ಪಾಶ್ಚಾತ್ಯ... ಪ್ರಾಚೀನ, ಅರ್ವಾಚೀನ ಇತ್ಯಾದಿ ಯಾವುದೇ ವ್ಯವಸೆ 

ಅ 


ANA ದು ಗ ಗಿ ಹಾಕಾ 

ಯಿಂದ ಹೊರಟ) ವ್ಯಾಖ್ಯಾನದ ಮೂಲಕ "ಅರ್ಥ' ಕೈ ಒಳಗಾಗುತ್ತದೆ. 
ಅಲ ಇ ಸ ಇತತ ಕ ಎ 

ಇದಕ್ಕೆ ಪ್ರ ಉದಾಹರಣೆ ಉಪನಿಷತ್‌ ವಾಕ,ಗಳಿಗೆ ಕೊಟ್ಟ ವ್ಯಾಖ್ಯಾನವೇ 


ಸಿ 
ಶೆ 
ಆ ದೆ. ಅವು ತಾ ಪು ಜು ಇ ಎಂ ° 9 ಬಲಾ 
ಸ ಸೈನ | ನ್ಮ ತತ್ವಮಸಿ ಶ್ವೇತ ಕೇತೋ' ಎಂಬ ಛ ಎಂದೋಗ್ಯದ ವಾಕ್ಯಕಿ ಔ 
ಜ್‌ ಸಿ" ಎನ್ನುವಲ್ಲಿ ಸಂಧಿಯಾಗಿ$ ಆದ್ದರಿಂದ ಅ ಅ ತ್ಮಾ ತತ್ವಮಸಿ 
Cpe ಸರಿಯಾದ ಓದು. ಎಂದು ಶಂಕರರ ಅಭಿಮತ. ಸರಧಿಯಾಗಿದೆ 
ಕಾಣಾ ನ ೧ pS ಫಿ ಷೆ 
ಇ ಓದಿಕೊಳ ಬೇಕೆನ್ನು ಸದು: ಮಾಧವರ ಮತ, 
ನೀವು' ಎಂಬ ಪ ಸ ಉಚ್ಚರಿಸುತ್ತೇವೆಂಬುದನ್ನು ( ಅರ್ಥ ) ಆಧರಿಸಿದೆ ” 
ಎಂಬ ಮಾತು ನನಗೆ `ತತ್ನಮಸಿ' ಮಹಾ ವಾಕದ ವಾ ರ್ಯಾ ನವನ್ನು ನೆನಪಿಗೆ 
od ವು ೧ WE ಓತ ಠಿ 
ತಂದಿತು. ಜಾಡರಾಯಣರ ಅರ್ಥ-ಗ್ರಹಣ ಪದ್ಧತಿಯ ನ್ನ ಅನುಸರಿಸಿದ ಇಬ ಸರು 
ಆಚಾರ್ಯರಲಿ ಭೇದ ಆಧುನಿಕ ತ್ರ 
೯ರಲ್ಲಿ ನೀದವಿದ್ದಂತೆ ಆಧುನಿಕ ಪದ್ದತಿಯನ್ನನ ನುಸರಿಸಿ ದವರಲ್ಲಿ ಭೇದವಿದೆ: 
ಇಲ್ಲಿ ಇನ್ನೊಂದು ವಿಶೇಷವೆಂದರೆ, ಅಭಿಜಾತ ಕಾವ್ಯದ “ಬಂಧ' ವಚನಗಳಿಗೇ 
ಆಗಲಿ, ದಾ ಳಿಗಾಗಲಿ ೧ ಸ 
ಗಳಿಗಾಗಲಿ ಇಲ್ಲ. ಆದರೆ ಅದರ ವ್ಯಾಖ್ಯಾ- 


as 
೫ ಸಂಕ್ರಮಣ ಕ ಕಂಬರ ೧೯೯೪ 


ನಕ್ಕೆ ಎರಡು ದುರಿಗಳಿವೆ. ೧) ಇಡೀ ವೇದೋಪನಿಷತ್ತಿಗೆ ಹೇಗೋ ಹಾಗೆ 
ನ, ವಚನಕಾರ / ವಚನಕಾರ್ತಿಯ ಎಲ್ಲ ಮಾತುಗಳಿಗೆ ಸಾಮ್ಯ, ಸಮನ್ವಯ, 
ತನ್ಮೂಲಕ ಏಕವಾಕ್ಯತೆ ಸಲಿಸುವು ವುದು, ೨) ಪ್ರತಿಯೊಂದು ಖಂಡ / ನುಡಿ 
“ಯನ್ನು ಸ್ವಯಂಪೂರ್ಣವೇದು 2 ಪ್ರತ್ಯೇಕವಾಗಿ ಕ ಕಾಣುವುದು. - "ವನವೆಲ್ಲ ನೀವೆ” 
ಎಂಬ ವಚನದ ನೆನಪಿನ ಮೂಲಕ ತಮ್ಮ ವ್ಯಾಖ್ಯೆಯನ್ನು ಸಮರ್ಥಿಸುವಲ್ಲಿ 
ಮೊದಲನೆಯ ಧಾಟಿ ಇದೆ. ಈ ಮೂಲಕ ಅಕ್ಕನ ವಚನಗಳಿಗೆಲ್ಲ ಏಕವಾಕ್ಯತೆ 
ಯನ್ನು ಸಾಧಿಸಿ ಈ ವಚನವನ್ನೂ ಒಂದರ್ಥಕ್ಕೆ ತಂದೆವೆಂದುಕೊಳ್ಳೋಣ. 
ಆದರಿಂದ ಸಾಧಿಸುವುದಾದರೂ ಏನು ಸ ಅಕ್ಕನ ಅನುಭವ/ಅನ.ಭಾವ ಇಂತಹದ್ದು 
ಎಂದು ಅಳೆದು. ನೋಡುವ ನು 9) ತ ನಮ ಲ್ಲಿ ಎಂಥ ಅನುಭವ 
' ಮೂಡಿಸೀತು ಅಥವಾ ನಮ್ಮ ಅನುಭವವನ್ನು ಎಷ್ಟರಮಟ್ಟಿಗೆ ವಿವರಿಸೀತು ? 


೬ 
' ಇಂಥ ಪ್ರಯತ್ನ ಅಭಿನವ ಗುಪ್ತನ ಮತಿನಲ್ಲಿ "ದ ದೇವರನ್ನು ಮಾರಿ ರಥೋತ್ಸವ 


ಎಂ 

 ಡೈಕಿದಂತೆ'. 

ಹ) ಸು ತೋರಿಸಿದ ಪಿ. ಎಸ್‌,-ಪಾಟೀಲರು -"ಪಾಠ ನಿರ್ಧಾರ,-ಅರ್ಥ 
ತ” ಸಂಶೋಧನ ಪ್ರಯತ್ನಗಳು ವ್ಯರ್ಥ ಪ್ರಯಾಸಗಳೆ ? ' ಎಂದು 
ಕೇಳಿದ್ದಾ ರಲ್ಲ. ಈ ಪಾಠ ನಿರ್ಧಾರ, ಅರ್ಥನಿರ್ಣಯಗಳೂ, ಇಂಥ ಸಂಶೋಧನೆ 
ಗಳೂ "ಬಹುಪಾಲು ಪೂರ್ವ ನಿಶ್ಚಿತ "ಅರ್ಥ' ಗಳನ್ನು ( ಅರ್ಥಕ್ಕಿ ರುವ "ಹಣ 
* ಎಂಬುದನ್ನೂ ಸೇರಿದಂತೆ : ಅನೇಕಾರ್ಥ ಸಾರಿಸಿ) ಪಡೆದಿರುತ್ತದೆ pi ಪುಧನ್ನು 
ಗಮನಿಸಬೇಕು. ಅಲ್ಲದೆ ಕ್ಟಾರಣೆ ಣೆಯಲ್ಲಿ ಎಂದರೆ 'ನುಡಿ' ಯಲ್ಲಿ ಎಲ್ಲಿ ಒತ್ತು 
೫ ಬೀಳಬೇಕು ಎಂದು, ವಸಾಹತುಶಾಹಿ ಸಂದರ್ಭದ ಬಳುವಳಿಯಾಗಿ ವಿಶ್ವವಿದ್ಯಾ- 
' ಲಯದ ಪಾಳೆಗಾರಿಕೆಗಳಲ್ಲಿ ಬೆಳೆದ ಪಾಠ ನಿರ್ಣಯ ಕ್ರಮ ತಿಳಿಸದು. ಆದರೆ 
' ಹರಿಕಥೆ, ಶಿವಕಥೆ ಮಾಡುವ ವ್ಯಕ್ತಿಗಳು ಇಂತಹ ಅನೇಕ ವಚನಗಳನ್ನು ಪದ 
ಗಳನ್ನು ತಿರು ತಿರುಗಿಸಿ ಹೇಳಿ ರಗ ಅನುಭವ' ಕೊಟ್ಟಿದ್ದನ್ನು ನಾನು 
೫ ಫೆನೆಯುತ್ತೆ ನೆ. ಒಟ ರ್ಥ ಇಷ್ಟೆ: ಪಾರಂಪರಿಕ ವಾತಿ ಖ್ಯಾನಕ್ಕಿಂತ ಸ ಸ್ರ 
performance ಕೊಡುವ ' ಅರ್ಥ ಪ್ರಾಯಶಃ ಹೊಳೆಯುವ ಅರ್ಥ. 
ಶಾಂತರಸರು ಹೇಳಿರುವಂತೆ ಕೇಳುವ ಮಾತು ಓದುವ ಅಕ್ಷರವಾಗಿ ನಿಜಾರ್ಥ 
ಕಳೆದುಕೊಂಡಿದೆ. ಅಲ್ಲದೆ ಅನುಭಾವ Ne ಬೇಕಾದ 'ಎಮರ್ಶಾ ಪದ್ಧತಿ 
' ನಮಗಿದೆಯೆ ? ಹಾಗೇನಾದರೂ ಅಂತ ಕಾವ್ಯ ಕಾಣುವ ವಿಧಾನವಿದ್ದ ರೆ ಅದು 
ಇನ್ನೊ ೦ದು ಸೃ ಜನಶೀಲ ಕೃತಿಯಲ್ಲೇ ಸಾ ಬರಿಯ ವ್ಯಾಖ್ಯಾನದಿಂದಲ್ಲ. 


ಏಕೆಂದರೆ JE ಲಕ್ಷಣ, “ವ್ಯಾಖ್ಯಾನಗಳ defiance ಏ ಮನ ಕಾವ್ಯದ 


[ನವ್ಯ ಲಕ್ಷಣ. ಜೆ. ಶ್ರೀನಿವಾಸಮೂರ್ತಿ 
ಬೆಂಗಳೂರು 


PSR i, NE 


ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ ೩೫ 


೨ 


) ೬ ಶ್‌ ಲಳ ಇ ಗಣ ೧ ನ 2 ೨. 
ಸುವ ತವಕ ಇರುವುದು ಸಹಜವೇ; ಸಜೀವ ' ಸಂಬಂ ಕ್ರಿಗೆ ಸಾಕ್ಷಿಯ 
ಹ ಹ ಕ 

ಆದರೆ ಅದು ಔಚಿತ್ಯ ವೂರ್ಣವಾ ಗಿರಬೇಕು. ಸರ್ವ ವಿಧಗಳಿಂದಲೂ ಸಂಭವನೀಯ 

ಪಿ SE ET ೫೧, ಸಹ 

ಎನ್ನುವಂತಿರಬೇಕು. ಇಲ್ಲದಿದ್ದೆ ರೆ ಅದಕ್ಕ ಕುರುಡು ಕವಡೆಯ ರಮ್ಮತ್ತೂ ಸಹ 


67೬ 


ಪೂರ್ಣ ಘಟಕವಾಗಿ ಸ್ವೀಕರಿಸಬೇಕಾಗುತ್ತದೆ. ಅದರ ಬೇರು, ಕಾಂಡ ಮತ್ತು 
ಸುಳಿಗಳನ್ನು ಒಟ್ಟಾಗಿ ಮು ೇಡಬೇಕಾಗುತ್ತದೆ. ಒಂದು ತ್ರಿಪದಿಯಾಗಲೀ, ಒಂದು 
ವಚನವಾಗಲೀ, ಒಂದು ಭಾವಗೀತೆಯಾಗಲೀ- ಅದಕ್ಕೊಂದು ಹಿನ್ನೆಲೆಯ ಉಗಮ 
ಸ್ಥಾನ ವಿರುತ್ತದೆ, ವಿಕಾಸದ ಸಂಚಾರಸ್ಥಾನವಿರುತ್ತದೆ. ಸೇರುವ ಗಂಠವ್ಯಸ್ಥಾ ನ 
ವಿರುತ್ತದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಡೆದರೂ, ಇದ್ದಕಡೆಯೇ ಇರುವಂಥ 
ಕಂಬಸುತ್ತುವ ಕೆಲಸವಲ್ಲ ಅದು; ಬದಲಾಗಿ ದಾರಿಯನ್ನು ಕ್ರಮಿಸಿ, ದೂರದ ಗುರಿ 
ಮುಟ್ಟುವ ಕೆಲಸ. "ನಾಯಿಗೆ ಬದುಕಿಲ್ಲ; ನಿಲ್ಲೋಕೆ ಹೊತ್ತಿಲ್ಲ' ಎಂಬ ಗಾದೆಯ 
ಅರ್ಥವನ್ನು ಹೋಲುವಂಥ ಗುರಿಯಿಲ್ಲದ ಬರಿ ನಡೆದಾಟ ಓಡಾಟಗಳು ಅರ್ಥ 
ರಹಿತ ಅಥವಾ ವ್ಯರ್ಥ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ. 


ಯಾವುದೇ ಸಾಹಿತ್ಯ ಕೃತಿಯನ್ನು ಬೆಲೆಗಟ್ಟುವಾಗ ಅದನ್ನು ಇಡಿಯಾಗಿ, ಒಂದಂ 
ಟಕ 


ವಚನ ಸಾಹಿತ್ಯದಲ್ಲಿ "ಶರಣ ಸತಿ, ಲಿಂಗ ಪತಿ' ಎಂಬ ಧೊ:ರಣೆಯನ್ನುಳ್ಳ ಅನೇ 
ನಗಳಿರುವುದನ್ನು ಕಾಣುತ್ತೇವೆ; ಹಾಗೆಯೇ ದಾಸ ಸಾಹಿತ್ಯದಲ್ಲಿ ಕನಕ 
ದಾಸರ ಕೆಲವು ಕೀರ್ತನೆಗಳು ಇದೇ ಮಾದರಿಯಲ್ಲಿರುವುದನ್ನು ನೋಡುತ್ತೇವೆ. 
ಅಕ್ಕಮಹಾದೇವಿ ಲೌಕಿಕ ಗಂಡನನ್ನು ತೊರೆದು ಚೆನ್ನಮಲ್ಲಿಕಾರ್ಜುನನೇ ತನ್ನ 
ನಿಜ ಗಂಡನೆಂದು ಭಾವಿಸಿ ಮನೆ ಬಿಟ್ಟವಳು; ಮನೆಯಿಲ್ಲದ "ವಿಶ್ವ ಕುಟುಂಬ” 
ಕ್ಕೆ ಮನಗೊಟ್ಟವಳು. ಹೊಸ ಅರ್ಥವನ್ನು ಕಾಣಲು ಸ್ವಾತಂತ್ರ್ಯ ವಹಿಸುವ 
ಎಫ್ಟ ಇಚ್‌ ಇ ಇಪ ವ; ೩ ಮೆ ನಿಲಿ ಗ್‌ ಣಾ pe 

ವಿಮಶ: ಕರು ವಚನದ wk w ಸಂದರ್ಭವನ್ನು, ಅದರ ಆಶಯವನ್ನು 
ಮರೆಯಬಾರನು. 


ತೆ 
೭೬ 


“ಚಿಲಿಮಿಲಿ. ಎಂಸೋದುವ ಗಿಳಿಗಳಿರಾ ! ನೀವು ಕಾಣಿರೇ ? ನೀವು ಕಾಣಿರೇ ? 
ಎಂದು ಪ್ರಾರಂಭವಾಗುವ ವಚನ ಚೆನ್ನಮಲ್ಲಿಕಾರ್ಜುನ ದೇವನೆಲ್ಲಿದ್ದಾ ನೆಂಬು 


ಶೆ 
9೬೬ ಸಂಕ್ರಮಣ ೨೬೫/ಸಪ ೦ಬರ ೧೯೯೪ 
ಬ 


ಬಡೆ ನೀವು. ಹೇಳಿರೆ !' ಎಂದು ಅಂ ಂತ್ಯಗೊಳ್ಳುತ್ತದೆ.. ಅಂತ್ಮದ -ಸಾಲಿನ ಭಾವ 
ಪನ್ನು ವಿಮರ್ಶಕರು ಗಮನಿಸಿ: ಸ್ವರಿ ಅವರಿಗೆ ಹೊಳೆದ ಮೂರೂ ಅರ್ಥಗಳು 
ಹಚ್ಚ ಮನಸ್ಸಿನ ಕಚ್ಚಾ ಅನ್ನಿಸಿ 
1 ಎಂಬು ಇದಲ್ಲಿ ಅನುಮಾನವಿಲ್ಲ. "ಚೆ; ನಮಲ್ಲಿ 
4: Ne ನೀವು ಹೇಳಿರೆ! ' ಎಂದು ಗೋಗರಣ | 
' ಗೊಂಡಿರುವಾಗ, “ಚೆನ ಸಮಲ್ಲಿಕಾರ್ಜುನನನ್ನು ನಾನು ಕಂಡಿದ್ದೇನೆ, ನೀವು ಕಂಡಿ- 
ಲ್ಹವೆ?' ಎಂಬ ಮೊದಲನೆಯ ಅರ್ಥವಾಗಲೀ, “ಚಿನ ಶೈ ಮಲ್ಲಿಕಾರ್ಜುನನನ್ನು ನಾನು 
ಕಂಡಿದ್ದೇನೆ, ನೀಪೂ: ಕಾಣಿರಿ” ಎಂಬ ಎರ ರಡನೆಯ. ಅರ್ಥವಾಗಲೀ, [ ಚೆನ್ನ-.' 
ಜವ: ಲ್ಲಿಕಾರ್ಜುನನ ದರ್ಶನದ ದಿವ್ಯಾನುಸವ ಹೊಂದಿದ ಚೇತನ . ಅಂತರ್ಮುಖಿ 
' ಯಾಗುತ್ತದೆ, ಬಹಿರ್ಮುಖಿಯಾಗುವುದಿಲ್ಲ; . ಶ್ರೀಮನ್‌ " ಮೌನಿಯಾಗುತ್ತದೆ 
| ವಾಜಾಳಿಯಾಗುವುದಿಲ್ಲ ಎಂಬುದು. 'ಪರಾತಿ' ( ಪರ್ವ 4 ಅತಿ) ಹ 

' ಅರ್ಥವಾಗುತ್ತದೆ, ದೇವರನ್ನು ದರ್ಶಿಸಿದಾಗಿನ ನಿಮ್ಮ್ಮ ಅನುಭವವನ್ನು ಹೇಳಿ 
ಎಂದಾಗ ಶ್ರೀರಾಮಕೃಷ್ಣರು ವ ಸಮುದ್ರದ ಆಳವನ್ನು ನೋಡಲು 
ಮುಳುಗಿದ ಉಪ್ಪಿನ ಬೊಂಬೆಯ ಸ್ಥಿತಿ' ಎಂಬ ಉತ್ತರವನ್ನು ನಾವಿಲ್ಲಿ ನೆನೆಯ 
| ಬಹುದು] ಚೆನ್ನಮಲ್ಲಿಕಾರ್ಜುನ ಬೇರೆ ಯಾರೂ ಅಲ್ಲ, ನೀವೇ' ಎಂಬ ಮೂರ- 
ಶೆ ನೆಯ ಅರ್ಥವಾಗಲೀ [ಈ ಅರ್ಥವನ್ನೂ ವಜಿನ ಸ; ನ್ಫಿರಿಸುವುದು ನಿಜವೇ 
4 (ಆದಲ್ಲಿ, ಇವರಿಗೆ ಹೊಳೆದ ಮೇಲಿನ ಎ ಅರ್ಥಗಳು ರಕತ 
ಮೇಲಾಗಿ ವಚನದ ಕೊನೆಯ ಸಾಲಿನ ಭಾವದ ಹಸು, ಇವರಿಗೆ ಹೊಳೆದ 
| ಇಂಥ ಅರ್ಥಗಳ ಹ ಹಾಲನ್ನು ಕರೆಯಲು ಕೆಚ್ಚಲಿಗೆ ಕೈಯಿಟ್ಟರೆ ಸಾಕು, ರುಡಿಸಿ 
' ಓದೆಯಲು ಕಾಲೆತ್ತಿಕೊಂಡು ಸಿದ್ಧವಾಗಿದೆ Ed ಅರಿವೂ ಕೂಡ, ಪಾಪ, 
ಇವರಿಗಿಲ್ಲ] ದಿನ ತುಂಬುವ ಮೊದಲೇ "ಮೈ ಇಳಿದು' ಹೋದ, ಗತಿ ಸ್ಥಿತಿಗೆ. 


1 
| ಸಾಕ್ಷಿಯಾಗಿವೆ | 


ಸ ಟ್‌ 


ke ಛ್‌ ಹಿ 


ಅಕ್ಕ ಮಹಾದೇವಿಯ ವಚನದ ಧಾಟಿಯನ್ನೇ ಹೋಲುವ ಪ ರಾಮಾಯಣದ 
ಒಂದು ಪದ್ಯ ವನ್ನು ನಾವಿಲ್ಲಿ ಗಮನಿಸುವುದು ಸೂಕ್ತ, ಅದು ಹಿ ಸ: | 


[ad dd 


ಕಳಹಂಸಾಲಸಯಾನೆಯಂ ಮೃಗಮದಾಮೋದಾಸ್ಯ ನಿಶ್ಚಾಸೆ ು೦ 
ತಳಿರೇ ತಾವರೆಯೇ ಮದಾಳಿಕುಲಮೇ ಕರ್ನೆಯ್ದಿಲೇ ಮತ್ತ ಕೋ 
ಎ ಕೆಳೆಮೇ ಕಂಡಿರೇ ಪಲ್ಲವಾಧರೆಯನಂಬೋಜಾಸ್ಯೆಯಂ ಭ್ಯಂಗೆ ಕುಂ 


| ತಳೆಯಂ ಕೈರವನೇತ್ರೆಯಂ ಪಿಕರವ ಪ್ರಖ್ಯಾತೆಯಂ ಸೀತೆಯಂ, 


j 
ಕ 

೩೭ 
' ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ 

2 


ಟೆ 


ಕ 


ಪರ್ಣಕುಟಿಯಿಂದ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ಮೇಲೆ, ಇಡೀ 
ಕಾಡನ್ನು ಹಿಟ್ಟಾಗಿ ಒಸುಕಿದರೂ ಸೀತೆಯ ಸುಳಿವು ಸಿಗದಿದ್ದಾ ಗ hc ವಿರಹ 
ವೇದನೆಯ ಉನ್ಮತ್ತ ಗೋಳಾಟವಿಲ್ಲಿ ಕಂಡರಣೆಗೊಂಡಿರುವುದನ್ನು ಕಾಣುತ್ತೇವೆ. 
ಇಲ್ಲಿಯೂ “'ಕಂಡಿರೇ” ಎಂಬ ಶಬ್ದ ಭಜ ಇದಕ್ಕೆ ಒತ್ತು ಕೊಟ್ಟೋ ಅಥವಾ ಒತ್ತು 
ಕೊಡದೆ ತೇಲಿಸಿಯೋ ಓದಿಕೊಂಡರೆ ನಾನು ತೆಯನ್ನು ಕಂಡಿದ್ದ ನೆ, ನೀವು 
ಕಂಡಿನೀರಾ ?' “ನಾನು ಸೀತೆಯನ್ನು ಕಂ ಡಿದ್ದೆ ನೆ, ನೀವೂ "ಣರ", ತೆ ಬೇರೆ 
ಯಾರೂ ಅಲ, ನೀವೇ' ಎಂಬ ಚನ ಸತ ಹೊಳೆಯುತ್ತವೆ ಎಂದು ವಿಮರ್ಶಕರು 
ಹೇುವುದಾದರಿ ಸದಭಿರುಚಿಯ ಸಾಹಿತ್ಯ ಸ್ವಾದನೆಯ ಸಿಂಹಪಾಲು, “ನಮ್ಮಪ್ಪ 
ರಾಣೆ', ಗಂಗಮ್ಮನ ಪಾಲು 1 


ಕೇಳುವ ಮಾತು ಓದುವ ಅಕ್ಷರವಾದಾಗ ಪ್ರಶ್ನಾರ್ಥಕಗಳೂ, ಆಶ್ಚರ್ಯಸೂಚಕ ಚಿಹ್ನೆ 
ಗಳೂ ನಮ್ಮ ಓದಿನ ಕ್ರಮವನ್ನು ನಿಯಂತ್ರಿ ಜ್ತ ಒಂದು ಬಗೆಯ ವ್ಯಾಖ್ಯಾನ 
ವನ್ನು ಮಾತ್ರೆ ಸರಿಯಾದದ್ದೆಂದು ನಂಬಿಸ ತ ಎಂಬ ನಾಗಭೂಷಣಸ್ವಾವಿಂ 
ರ ಅನ್ನಿ ಸಿಕೆ ಅರೆಬೆಂದದ್ದು.. ಏಕೆಂದರೆ « ಹ್‌ ಮುದೃಣಕಲೆ ಆರಂಭವಾದ ಮೇಲೆ 
ಅಸ್ತಿತ ಕ್ಕೆ ಬಂದಂಥವು. ಅಕ್ಕ ಮಹಾದೇವಿಯ ಭ್‌ ಅವುಗಳಿರಲಿಲ್ಲ ಎಂದು 
ಯೋಚಿಸಲಿಕ್ಕೂ RE TNE ಕ್ಕೂ ಐಸೋಜಿಗ ! 


ಕೊನೆಯದಾಗಿ ಸಾ ರಿ ತಂತ್ಯಕ್ಕೂ ಔಚಿತ್ಯ ದ ಒಂದು ಎಲ್ಲೆ ಕಟ್ಟೆ ದೆ, ಅದನ್ನು ಮೀರಿದರೆ: 
ಅದು ಸೆ ಸ್ವೇಚ್ಛಾಚಾರವಾಗುತ್ತ ದೆ ಎಂಬ ದನ್ನು ಮರೆಯದಿದ್ದ ರೆ ಮೇಲು. ವಚನದ 
ಬಗೆಗೆ ಇವರಿಗೆ ಹೊಳೆದ ಅರ್ಥವನ್ನೇ ಸದುಗರು ತಳೆದರೆ, “ಕಿವುಡ ಅಟ್ಟ, 
ಮೂಗ ಉಂಡ' ಎಂಬ ಗಾದೆಯ ಅರ್ಥಕ್ಕೆ ನ ವಾಗುತ್ತದೆ ಎಂದು 
ಕೆಲವರಿಗಾದರೂ ಅನ್ನಿಸದಿರದು. ಒಟ್ಟಿ ನಲ್ಲಿ ಹೊಸದನ್ನು ಕಾಣಿಸಿ ಪ್ರಥಮ ದಾಖಲೆ 
ಯನ್ನು ಸ್ಥಾಪಿಸುವ ಸೀಲ” ಇಸಿ ಅನೇಕ ತರುಣ ಜತ್ತ ವಿವೇಕವನ್ನು. 


Soins ಸುತ್ತದೆಯೋ ಏನೋ ಎಂಬ ನನ್ನು ಅನ್ನಿಸಿಕೆಗೆ ಇಲ್ಲಿನ “ಹೊಳೆದ ಅರ್ಥ 
ಗಳು' ಪುರಾವೆಯನ್ನು ಒದಗಿಸುತ್ತವೆ. | 


ಸುಧಾಕರ, ಮೈಸೂರು 


೩೮ ಸಂಕ್ರಮಣ ೨೬೫/ ಸಪ್ಟಂಬರ ೧೯೯೪ 


“ಲಿಂಗಾಯತ ಧರ್ಮ ಹಿಂದೂ ಧರ್ಮದಿಂದ 
ಭಿನ್ನಮಾದಂದೆ? 9 


Se "ag ಇ ಸಮ ೨ ಬ ಕತ್ರಿ, 
ಪ್ಟಿಯಿ ದ.ಎಪ್ರಿಲ್‌ನ ಸಂಕ್ರಮಣ (ಸಂಚಿಕೆ ೨೬೦) 

ದಲ್ಲಿ ನಾನು ಬರೆದ ಲೇಖನಕ್ಕೆ HH ನಾನೆಣಿಸಿದ ವಲಯಗಳಿಂದ ಬರ 
ಅಲ್ಲ. ನ ನಾನು ನಿರೀಕ್ಷಿಸಿದ್ದ ಮೂಲಗಳಲ್ಲಿ ಒಂದು ಲಿಂಗಾಯತ ಧರ್ಮದ ವಿಸ್ತರಣೆಯ 
ಹಿಂ ೦ದು ಘಟ್ಟದಲ್ಲಿ ಪರಕಾಯ ಪ್ರವೇಶಿಸಿದಂತೆ ಆಯುಕ್ತವಾಗಿ ಬಂದು ಲಿಂಗಾಯತವು 
ಸ . ಖುಗ್ರೆ "ದ, ಕಾಮಿಸಿ ದಿವಾತುಲಾಂತಗಳಾಡ ಇಪ್ರತ್ತೆಂಟು ಆಗಮಗಳು, ಶಿವಪುರಾಣ, 
| ಅಂಗೆಪ್ರರಾಣ, ಸ ೦ಂದಪುರಾಣಗಳ ಆಕರಹೊಂದಿದ್ದು ಅವೆಲ್ಲವುಗಳ ಟ್ಟಯನೂನ 


೮೪೧೫ 


ದ್ರ ದ ೦ದ್ವ nd ಅಗಸ್ತ್ಯ ರಿಗೆ ರೇಣಕರಿಂದ ಶಿವಜ್ಞಾ ನವನ್ನುಂಟು ಮಾಡುವ 
ಸಮನ್ವಯ ಸಿದಾ ಯೆಪೊಂದನ್ನು ಭೋಧಿಸಹಚ್ಚಿ ವೇದಶಾಸ್ತ್ರ ಪುರಾಣೇಷು। | 
¥ ಕಾಮಿಕಾದ್ಯಾಗ ಮೇಷುಚೆ।  ಲಿಂಗಧಾ ಥಿ ಮಾಖ್ಯಾತಂ। ಸ್ಯ 


9 


' ನಿಶೇಯಾತ್‌! ಎಂದು ಹೇಳುವ ಶಿಪಯೋಗಿಶಿವಾಚಾರ್ಯರ "ಸಿದ್ಧಾ ೦ತ ಶಿಖಾಪುಣಿ” 
' ಪಂಥವಾಗಿದ್ದು ಇನ್ನೊಂದು ಲಿಂಗಾಯತದ ಹೊರಗಿನದಾಗಿದ್ದು ಲಿಂಗಾಯತರನ್ನು 
. ಹಿಂದೂಧರ್ಮದ ಶೂದ್ರ ಶ್ರೇಣಿಗೆ ಸೇರಿಸಿ ಹಿಂದೂಧರ್ಮವನ್ನು ಪುಷ್ಪ ಗೊಳಿಸ 
4 ೇಕೆನ್ನುವ ಧೂರ್ತ ವೈದಿಕ ಪಂಥವಾಗಿದೆ. ಅವ ರಿಬ್ಬರ ಕ್ರಿಯಾಪೂರ್ಣ ಹಾಗು 
ರ ಭಾಗಿತ್ವ ಡಿ ನನ್ನ ಈ ಸಂವಾದ ಅಥ್ಥವಲ್ಲದ್ದೆ ನಿಸುತ್ತದೆ.. ರಂಗದ 
ಮೇಲೆ ಬಂದು ನ ಸ್ವಗತ ಭಾಷಣಮಾಡಿ ನಿಷ್ಕಮಿಸುವ ರಂಗನಟಸಂತಾಗ 
| ಬೇಕಾಗುತ್ತದೆ ನಾನು. ನಾನದನ್ನ ಬಯಸುವದಿಲ್ಲ. ನನ್ನ ಲೇಖನಕ್ಕೆ ಈಗ ಬಂದಿರುವ 
ಮೂರು ಪ್ರತಿಕ್ರಿಯೆಗಳಲ್ಲಿ ನಾನು ಮಾನ್ಯ ಶ್ರೀ. Ny ಎಸ್‌. "ಟಕ ಪ್ರತಿ 
೫ ಕ್ರಿಯೆಗೆ ಅಗ್ರಮಾನ್ಯತೆ ನೀಡಿ ಅವರೊಂದಿಗಿನ ನನ್ನ ಸಂವಾದವನ್ನು ಮುಗಿಸು 
ತ್ತೇನೆ. ಆದರಿದು ಈ ಸಂವಾದದ ಉಪಾಂತ್ಯ ಮಾತ್ರ ಅವರೊಂದಿಗೆ ಸೆಣಸಾಡ 
ನನ ಜಕ್ಕ ಹೆಬ್ಬೆ €ನೂ ಇಲ್ಲ, - 

೨೨ 69 ಸವಿ ್‌ 
 ಮಾನ್ಯಪ್ರೀ ಪ ಪಾಟೀಲರವರು “ಲಿಂಗಾಯತ” ಹಾಗೂ “ಹಿಂದೊ” ಧರ್ಮಗಳೆ 
ತೆಯನ್ನು ನ್ನು ಅವೆರಡು ಧರ್ಮಾವಲಂಬಿಗಳ “ ಚಾರಿತಾರ್ಥಿಕೆ ನಿಧಾನದ 
ಸ್ವ ರೊಪ” ದಲ್ಲಿರುವ ಭಿನ್ನತೆಯಲ್ಲಿ ಕಂಡುಕೊಳ್ಳಬಯಸಿದ್ದಾ ರೆ. ಅಂದರೆ ವೈದಿಕ 
ಇ ೨೫೯೯ಯೆರ EF ಜೀವನ ಜಃ ಭಿನ್ನ ವಾದ ಬೇರೊಂದು 


೩೯ 


ಬಗ್ಗೆಯ ಜೀವನ ವಿಧಾನವನ್ನನುಸರಿಸುವ: ಮೂಲಕ? ಲಿಂಗಾಯತರು. ತಮ್ಮ 
ಆಚಾರ ವಿಚಾರಗಳ ಮೇಲ್ಪಡ ಕಟ್ಟಿ ಕೊಂಡಿದ್ದಾ ರೆಂದು ಅವರು ಹೇಳುತ್ತಿದ್ದರೆ. 
ಕಾರ್ಲಮಾಕನ್ಸನ dicicetical materialism ಅಂದರೆ ಬವ 
ಭೌತವಾದದ ಮಾತಿನ ಒಳದೊಡರುಗಳು ಗೊತ್ತಿಲ್ಲದ ಮುಗಗ್ದರಿಗೆ ಅದರಲ್ಲಿಯ 
ಅಪಾಯಗಳನ್ನು ಗುರುತಿಸಲಿಕ್ಕೆ ಆಗುವುದಿಲ್ಲ. ಶ್ರೀ -ಪಾಃ ಟೀಲರ ಈ ಎಶಿಷ್ಟ 
ಭೌತವಾದದ ಮೇರೆಗೆ ಬಸವಣ್ಣ, -ಪ್ರಭುದೇವರುಗಳ ವಿಶ್ಯ ಶ್ರ ಚೈತನ್ಯದ ಬಗೆಗಿನ 
ಅನೇಷತೆ, ಅವರ ಆಧ್ಯಾತ್ಮಿಕ ಚಿಂತನೆ, ಸಾಧನೆಯ ಪ್ರಕ್ರಿಯ ಪ Maree 
ಅಭೀಪ್ಪ್ಸೆ, ವೈಚ ಇರಿಕತೆ, ಪ್ರತಿಭ ಭಾಶಾಲಿತ್ವ. ಜನಮನದಲ್ಲಿ ವಿದ್ಯುತ್‌ ಸಂಚಾ 
ವನ್ನುಂಟು ಮಾಡುವ ಶ ಕ್ರಿಶಾಲಿ ವ ಕಿತ್ತ ಉವುಗಳಿ ಗನ ಕ ಎಲ್ಲ; ಬಸವಣ 
ಬ ಇರದಿರಲಿ, ಮಾರ್ಕ್ಸ ಹೇಳಿದ ಉತ್ಪಾ ದನಾ ಶಕ್ತಿಗಳ ಹಾಗು ಉತ್ಪಾದನಾ 
ಸಾಧನಗಳ ಸಂಬಂಧ ಚಾ ದಿಂದ ಆಗಬೇಕಾದದ್ದು ಆಗೇ ಆಗುತ್ತಿತ್ತು. ಅದು 
ವಿಧಿ ಲಿಖಿತದಂತೆ ಅಪರಿಹಾರ್ಯವಾಗಿತ್ತು. ಆ ಪೂರ್ವ ಸಂಕಲ. ದಂತೆ ಲಿಂಗಾಯತ 
ಧರ್ಮದ ಉದಯ ವಾಯಿತೆಂ ದು ಅವರು ಹೇಳುತ್ತಾರೆ. : ಆ ಹನ್ನೆ ರಡನೆಯ 
ಮಾನದ ಕಾಲ ಘಟ್ಟ ದಲ್ಲಿ ಉತ್ಪಾದನಾ ಸಾಧನಗಳ. ಹಾಗು ಉತ್ಪಾ ದು ನಿರತ 
ಸಾಮಾಜಿಕ ಶಕ್ತಿ ಚ ಸಂಬಂಧದಲ್ಲಿ ವೈದಿಕ ಧರ್ಮದ ಎರುದ್ಧ ಬಂಡಾಯದ 
ಭಾವನೆ ಪ್ರಕ್ಷೋಭಗೊಳ್ಳು ವಂಥ ಅಸಮರ್ಪಕತೆ ಏನು ಉದ ತವಾಗಿತ್ತು 

ಬಸವಕ್ರಾಂತಿಯ ನಂತರ ಆ ಸಂದರ್ಭಗಳಲ್ಲಿ ಪರಿವರ್ತನೆ Re ? 
ಊಳುವ, ನೂಲುವ, ನೇಯುವ, ಕಮಾ ಒರಿಕೆ, ಚರ್ಮಗಾರಿಕೆ, ಚಾಪೆ ಹೆಣೆಯು 
ವಿಕೆಯ . ಸಾಧನೋಪಕರಣಗಳಲ್ಲಿ ಏನು ಬದಲಾವಣೆಗಳಾದವು 2 ವ್ಯಾಪಾರೋ- 
ದ್ಯಮ, ಗೃಹ ಕೈಗಾರಿಕೆಗಳ ತಂತ್ರಜ್ಞ ನದಲ್ಲಿ ಸುಧಾರಣೆಗಳೇನಾದರೂ ಒದಗಿ 
ಬಹ ಆ ಮಿತ್ರ ದಿಂದ ಲಿಂಗಾಯತದ. ಆವಿಷ್ಕಾ ರವಾಯಿತೆ ? ಅಂಥ ಊಹೆಯೂ 
ಅನರ್ಥಕಾರಿಯೆನಿಸುತ್ತದೆ. ಅದೇ ಕಾಲ ಖಂಡದಲ್ಲಿ -ಬಸವಣ್ಣನವರಿಗೂ ಸ್ವಲ್ಪ 
ಮುಂಚೆ-ಅದೇ ಕಲ್ಯಾಣದಲ್ಲಿ ವಿಜ್ಞಾನೇಶ್ವರ ಪಂಡಿತನು ಯಾಜ್ಞ ವಲ್ಕ 5ನ ಧರ್ಮ 
ಸೂತ್ರಗಳಿಗೆ ಭಾಷ್ಯ ವನ್ನು ರಚಿಸಿ ಹಿಂದೂ ವಿವಾಹ, ಹಿಂದೂ ಉತ್ತರಾಧಿಕಾರ, 
ಹಿಂದೂ ದತ್ತಕ he; ಸಂಬಂಧಪಟ್ಟ ಮಿತಾಕ್ಷರ ಶಾಸನವನ್ನು ಬರೆದಿಟ್ಟು 
ಅದು ಹಿಂದೂ ಮನಸ್ಸ ಗಳ ಮೇಲೆ ವಸು ಯಿ ಪ್ರಭುತ್ವ ನಡೆಸುವಂತೆ 
ಮಾಡಿದನು. ಮುಸ್ಲಿಂ, ಪಾರಸಿ, ಕ್ರಿಶ್ಚಿಯನ್‌ದಂಥ ಭಾರತೇತರ: ಮೂಲದ 
ಧರ್ಮಗಳನ್ನು ಸಕ ಇನ್ನು ಲಿ ಎಲ್ಲ ಭಾರತ ದೇಶೀಯರು ಮಿತಾಕ್ಷರ 
ಧರ್ಮ ಶಾಸನಗಳಿಂದ ಆಳಿಸಿಕೊಳ್ಳುತ್ತಿ ದ್ದಾರೆ. ಬಸವ-ಮಿತಾಕ್ಷರದಂಥ. ಅದ್ಲುತ 
ಐತಿಹಾಸಿಕ, ಪ್ರಮೇಯಗಳನ್ನು ಮಾಕ್ಸ ನನ ಭೌತವಾದದ ಕಂಬಿಯಚ್ಚಿ ನಲ್ಲಿ ಎಳೆದು 
ತೆಗೆದ ಲೋಹದ ಸಪೂರಾದ ಎನ್ಯಾ ರಹಿತ ತಂತಿಗಳೆಂದು ಅರ್ಥ "ಮಾಡಿಕೊಳ್ಳ 
೪೦ ಸಂಕ್ರಮಣ” ೨೬೫ / ಸಪ್ಟಂಬರ ೧೯೯೪ 


ಲಕ್ಕಿ ಬರಲ್ಲುರಿದು. ಉತ್ಪಾದನ ಸಲಕರಣೆಗಳ ಮತೆ 

ಹಾವಾಜಿಕ ಶಕ್ತಿಗಳ ಸಂಬಂಧದಿಂದ ಶೀ ' ಸಾಮಾಜಿಕ ಸ್ವರೂಪ ರಚನೆಯಾಗುವ 
ಹಾಗು ಇಂಥ ಸರಳ ವಿಧಾನನಿಂದಲೇ ಮನುಷ್ಯ ಇತಿಹಾಸದ ನಿರ್ಮಾಣವಾಗು 

| ತ್ವಿದ್ದರೆ ಅಲ್ಲಿ ಕಲೆ, ವಿಚ್ಣ್ಲನ, ಕಾವ್ಯ, ಸಂಗೀತ ನ್ಯಾಯಶಾಸ್ತ್ರ, ಅರ್ಥಶಾಸ್ತ್ರ, 
 ಆಧ್ಯುಶ್ಮಿಕ ಅನ್ವೇಷಣೆ-ಚಿಂತನೆಗಳಂಥ ಸೈಜನಶೀಲ ಶಕ್ತಿಗಳ ಪಾತ್ರವೇನೂ ಇರುವ 
ಸ 

ಹ 


ದಿಲ್ಲ. ಅದೇ ನಿ ಜಮಾಗಿಡ್ದ ರೆ ಇಶಿಹಾಸಪ ನಿರ್ಮಾಣವೂ ಆಗುತ್ತಿರಲಿಲ್ಲ. ಹುಟ್ಟಿ" 

; ಉತ್ಪಾದನೆ ಮಾಡಿ, ಉತ್ಪಾದನಾ ತ ಸಂಸರಿಸಿ ಜೀವನ ನಡೆಸಿ, ಸತ್ತು 

3 ಹೋಗುವ ಜೀಪಸ್ಥಿ ಇತಿಹಾಸ: ತ್ತದೆ ? ' ಮಾಕನ್ಸನು ಎಲ್ಲವನ್ನೂ 

೫ ಪೂರ್ವ ನಿಯೋಜಿಸಿ Mn ಸಸ ಹುಟ್ಟು ವದಾದರೂ ಹೇಗೆ? 
ವ 


4 
೨ 
CL 


" ಚಿರಂತನ ಆರೋಚನೆ ಹಾಗು ಚಿರಂತನ ಮೌಲ್ಯಗಳ ಅಸ್ತಿತ್ವವೇ ಇಲ್ಲದ 
ಮಾನವ ಜಗತ್ತನ್ನು ಅವಿಷ್ಕಾರಗೊಳಿಸುವ. ವಿವರ್ತ . ಭೌತವಾದಕ್ಕೆ ಬಸವ, 
. ಬುದ್ಧ, ಗಾಂಧಿ. ತ ಸ್ತನ, ಮಹಮದ ಪೈ ಗಂಬರರಿಂದ ಏನಾಗಬೇಕಾಗಿದೆ? 
| ಹೊತತಂ ತ್ರಶ್ಲನನ ಅವಿಷ್ಯುರ-ಅಪರಿಂದ ಉತ್ಪಾದನಾ ವಿಧಾಸಸಲ್ಲಿ ಸೂಕ್ಷ್ಮತೆ 


§ ನಾವೀನ್ಯತೆ- ಅದರಿಂದ ಆಸ ಶ್ರಮದ ಉಳಿತಾಯ-ಅದರ ಪರಿಣಾಮವಾಗಿ 

ವಿರುದೆ: ಬೀಗಿ ಸೈನ್ಯದ ವೃದ್ಧಿ -ಬೃಹತ್ವ ಮಾಣದ. ಕೈಗಾರಿಕೆ- ಸಣ ಕೈಗಾರಿಕೆಗಳ 
| a ನ “ಮುತಿಗೆಟ್ಟಿ ಶೇಖರಣೆ-ನಿರುಮ್ಯೋಗದ  ಆಧಿಕ್ಯ-- ಬೃಹತ್‌ 
| ಉತ್ಪಾವನೆ 3. ಸಂಪತ್ತಿನ ಕೇಂದ್ರೀಕರಣಗಳೆ. ಸಾಮಾಜಿಕ ವೈರುಧ್ಯದ ತೀಕ್ಷತೆ 

ಬೆಳೆದು ಬಂದು ಸಮಾಜವಾದೀ ಕ್ರಾಂತಿ ಸಿಡಿದು ಇನ್ದವರ, ಸಂಪತ್ತು ಸೂರೆಯೂಗಿ 
ಹೋಯಿತೆಂದರೆ ಅಲ್ಲಿಗೆ ಇತಿಪಾಸದ ಮುಕ್ತಾಯ-ಇದು ಮಾರ್ಶ್ಸನ ಸರಳ ಇತಿಹಾಸ 
ತ್ವ ವೆವರಣೆ. ಆದರೆ ಮಾರ್ಕ್ಸನ ಈ ಭವಿಷ್ಯವಾಣಿಯನ್ನು ಉಪಪಾಸಮಾಡಿ. ಭಾಂಡ 
೫ ವೆಲವಾದಿ, ರುಷ್ಟ್ರಗಳು ಬೃಹತ್‌ ಕೈಗಾರಿಕೆ-ಬೃಹತ್‌ ಉತ್ಪಾದನೆ-ಬೃ ಹತ್‌ ಸಂಪತ್ತಿನ 
| 'ಕೇಂದ್ರಿ ದ್ರೀಕರಣವನ್ನು ಮಾಡಿಯೂ ಮುರ್ಕ್ಸನ ನಿರುದ್ಯೋಗಿ ಸೈನ್ಯವನ್ನು ಬೆಳೆಯ 


' ಗೊಡಲಿಲ; ದುಡಿದುಣು ವ ಕಾರ್ಮಿಕ ಪಾಪರ್‌ ಆಗಲಿಲ್ಲ; ಅವರಾರೂ ಇನ್ನೂ 
[ ೨ ಣ ಕ 
ವರೆಗೆ ಭಾಂಡವಲವಾದದ ಗೋರಿಯನ್ನು ತೋಡಲಿ ಗುದ್ದಲಿ-ಪಿಕಾಸಿಗಳ ನ್ನು 


[5 
ಹಿಡಿದು. ನಿಂತಿಲ್ಲ. ಆದರೆ ಮಾರ್ಕ್ಸವಾದಿಗಳು ಮಾತ್ರ ಮಾರ್ಕ್ಸನ. ಆಜ್ಞಾ ಪಾಲನೆ 


1 ೧ 

3% ಮಾಡಿಕೊಂಡು ಕಾರ್ಮಿಕರ ಸಾಮಾಜೀಕರಣವನ್ನು ಭಕ್ತಿಯಿಂದ . ನಡಿಸಿದ್ದಾ ರೆ. 
ಅವರಿಂದ. ಮಾರ್ಕ್ಸವಾದದ ಪೌರೋಹಿ ಹಿತ್ಯ ಭಾಡುವವರಗೆ ಚನ್ನಾದ ವರಮಾನ 
ಬರುತ್ತಿದೆ. ಕಾರ್ಮಿಕರಲ್ಲಿ ತುಂಬಿ ತುಳುಕಹತ್ತಿರುವ ಮಿಲಿಟನ್ಸಿಯಿಂದ ಜನ 
ಸಾಮಾನ್ಯ ರು ತಮ್ಮ ಗೋರಿಯನ್ನು ತಾವೇ ಹುಡುಕಿಕೊಳ್ಳಬೇಕಾಗಿ ಬಂದಿದೆ. 
| ಹಾರ್ಸಲಿನಿನ್‌ರವರ ಸಿದ್ಧಾಂತ ಪುಾಲಿಯ ಮೇರೆಗೆ ಸವ್ಯಸಜವಾಥಿ ದಂ 

ಸೇನೆಯ: ಮಂಂದಲದ ಪಡೆಯ ಸೈನಿಕರಾಗಬೇಕಾಗಿದ್ದೆ ಪ್ರೊಲೆಟೇರಿಯಟ್ಟರೀಗ 

ಶು ಸ 

ಸಂಕ್ರಮಣ ೨೬೫/ಸಪ್ಪಂಬರೆ ೧೯೯೪ 
ತ 

7 

ಸ್‌ 


& pe AAs 
Wp 


ತೆ 


ಧರ್ಮಾಚಾರ್ಯರ ವಾರ್ಗವರ್ಶಕೆ 


ಳ್‌ 
ತಿ 


ಭಾರತದಲ್ಲಿ ವಿಶ್ವಹಿಂದೂ ಪರಿಷತ್ತಿನ ಜ್‌ 
| 7 ಇಯು ನಿಂತಿರು ಕರಸೇವಕರಾಗ ನು 5 
ಮಂಡಳಿಯ ಆಜ್ಞೆ ಗಾಗಿ ಯ ನಿಂ ವ ಕರಸ ಶ್ರಿ 


ಮಾನವು ಮಾನ್ಯಶ್ರೀ ಪಾಟೀಲರನ್ನು ಸ 
ಭೌತವಾದಿ ವಿವರಣೆಯು ಅವರದರ 


ಪಾಟೀಲರು. ನಂಬಿರುವ ಇತಿಹಾಸ ನಾ 
ವ ಸತ್ವಸೊಗಡುಗಳನ್ನು ಉಳಿಸಿಕೊಂಡಿಲ್ಲ 


ಪೂಜಾರಿಗಳಾಗುವ ಕಾಲದಲ್ಲಿ ಪಡೆದಿದ್ದ 


ವೆಂಬುದನ್ತು ಮನಗಂಡಿರದಿದ್ದರೆ ಯಾರೇನು ಮಾಡಲಿಕ್ಕಾದೀತು ? ಈ । 
ಲಾದರೂ ಆವರು “ಲಿಂಗಾಯತರ ಆಚಾರ ವಿಚಾರಗಳ ಮೇಲ್ಲ ಟ್ರಡಕ್ಕೆ ಗಣ 
ಜೀವನ ವಿಧಾನವೇ ನೆಲೆಗಟ್ಟು” ಎಂಬ ನಿರ್ಣಯವನ್ನು ಪುನರ್ವಿಮರ್ಶಿಸಿ- 
ಕೊಳ್ಳುವರೆಂದು ನಂಬುತ್ತೇನೆ. 


ತ್ರೀ ಪಾಟೀಲರವರ ವಾದಾಂಶನ ಇನ್ನೂಂದು ಪ್ರವೆ.€ಯವೆಂದರೆ : ಲಿಂ 

ವು ಟೋಟಮ್‌ ಅಥವಾ ಲಿಂಗಲಾಛನ ನಿಷ್ಠ ಬ.ಡುಟ್ಟಿಗೆ ಸಂಬಂಧಪಟ್ಟ ತೀರ 
ಕೆಳಮಟ್ಟದ ಗಣ ಹಾಗು ಅಂಥವರ ಲಿಂಗಾಚಾರಗಳ ಸಂದರ್ಭದಲ್ಲಿ ಜನ್ಮತಳೆದಿರ 
ಬಹುದೆಂಬ ತರ್ಕದ ಮೇಲಿಂದ ಲಿಂಗಾಯತ ಧರ್ಮವು ಚಾತುರ್ವರ್ದಬಾಹಿರ ಪಂಚಮ 
ಧರ್ಮವೆಂದು ತೀರ್ಮಾನಕ್ಕೆ ಬಂದುದು. ನಾನು ಥರ್ಸಟನ್‌ ರವರ “Castes and 
Tribes in South India” ದ ಹಾಗು ಡಾ. ಕೋಶಾಂಬಿಯವರ” Hindu 
Method of Tribal Absorption” ಗ್ರಂಥ ಸಂಪುಟಗಳನ್ನು ಅಷ್ಟಿಷ್ಟು 
ಓದಿದ್ದೇನೆ. ಅಲ್ಲಿ ಲಿಂಗಲಾಂಛನಸ್ಮ ಬುಡರಟ್ಟು ಗಳ ಸಂಪ್ರದಾಯ-ಅದೂ ವೇದ 
ಪೂರ್ವದ ಸಂಪ್ರದಾಯವನ್ನೆ ತತ್ತಿಕೊಂಡು ಬಸವ -ಅಲ್ಲಮರು ತಮ್ಮ ಲಿಂಗಾಯತಕ್ಕೆ: 
ರೂಪುಕೊಟ್ಟರೆಂಬ ಅರ್ಥ ಬರುವ ಮಾತುಗಳನ 4 ನಾನು ನೋಡಲಿಲ್ಲ. ಅಷ್ಟು 
ದೂರ ಹೋಗುವದೇಕೆ ? ನಮ್ಮ ಶಂ. ಬಾ. ಜೋಶಿಯವರೇ ತಮ್ಮ “ಶಿವರಹಸ್ಯ' 
ವೆಂಬ ಪುಟ್ಟ ಹೊತ್ತಿಗೆಯಲ್ಲಿ ಈ ಬುಡಕಟ್ಟು ಗಳ ಎಷಯವನ್ನು ಸಂಶೋಧಕರಾಗಿ 
ಚರ್ಚಿಸಿದ್ದಾ ರೆ. ಅವರು ಹೇಳುವದೇನಂದರೆ : ಯುರೋಪಿನಲ್ಲಿ ಭೂಮಧ್ಯ 
ಸಮುದ್ರತೀರದ ಕೆಲವು ಜನಗಳನ್ಲಿ ಲಿಂಗಚಿಸ್ನವನ್ನು ತಾಯತದಂತೆ ಪೀಡಾ ನಿವಾರಣೆ 
ಗಾಗಿ ಕೊರಳಲ್ಲಿ ಕಟ್ಟಿಕೊಳ್ಳುವ ರೂಢಿ ಇದ್ದಿ ತು... ಆದರೂ ಅದು ಆರ್ಯಜನಾಂಗದ 
ಆಚಾರವಲ್ಲವೆಂದು ಎಲ್ಲರೂ ಒಪ್ಪಿದ್ದಾರೆ. ಅದರಂತೆ ಲಿಂಗವು ದ್ರಾವಿಡರ 
ದೇವತೆಯೂ ಅಲ್ಲ, ಹಿಂದೂ ದೇಶದೊಳಗಿನ ಆರ್ಯರೂ-ದ್ರಾವಿಡರೂ ಲಿಂಗ 
ದೇವರನ್ನು ಆಸ್ಟ್ರೋ-ಏಶಿಯಾಟಿಕ್‌ ಜನಾಂಗದವರಿಂದ ಸ್ವೀಕರಿಸಿರುವ ಸಂಭವವಿದೆ 
ಯೆಂದು ಫ್ರೀಲಸ್ಕಿಯವರ ಮತ. ಇವರು ಬರೆಯುವದೇನಂದರೆ 1t is more . 
probable that the Aryans (and Dra ೪ idians) have 


ಗಾಯತ 


3೨ A 
೪೨ ಸಂಕ್ರಮಣ ೨೬೫ / ಸಪ ಂಬರ ೧೯೯೪ 
ಮ 


ek 


೬ ಲ RL» Gd 


ಇತ್‌ 
ಕ 


ರಲ ಲ್‌ ಜ್‌ * 


ತುಟ! 


borrowed from the aborigines of India. the cult of 
Liaga as wollas the nam: of the idol. ಕೀಥ5ು ಸಸ ಫ್ರೀಲಸ್ಕಿಯ 
ವರ BRR ಸಮ್ಮತಿಯನ್ನಿತ್ತಿದ್ದಾರೆ. ಕೀಥರು ಹೇಳುವದೇನೆಂದರೆ” 1! may 
be noted here that the paucity of phallic worship in 


- the case of Indo-European peoples strengthens the 
arguement of barrowing” ಇಲ್ಲಿ ಫ್ರೀಲಸ್ಮಿಯವನು ಪ್ರಸ್ತಾಪಿಸಿದ 


ಅನಿವಾಸಿ ಜನಾಂಗದವರ ಬಗ್ಗೆ ಥರ್ಸಟನ್‌ರವರೂ ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿ 
ದ್ದಾರೆ. ನೀಲಗಿರಿಯ ಪರ್ವತ ಪ್ರಾಂತದಲ್ಲಿ ವಾಸಿಸುತ್ತಿರುವ ಬಡಗರದೊಂದು ಜಾತಿ 

ಇದೆ. ಈ ಬಡಗರು ಆ ಆದಿವಾಸಿಗಳ ಸಂತತಿಯವರು. ಇವರಲ್ಲಿ ಕೆಲವರು ಶಾಕಾ- : 
ಹಾರಿಗಳಿದ್ದರೆ ಇನ್ನು ಕೆಲವರು ಮಾಂಸಾಹಾರಿಗಳಿದ್ದಾರೆ. ಈ ಬಡಗರ ಒಂದು 


' ಶಾಖೆಯವರು ಬ್ರಾಹ್ಮಣರಂತೆ ಜನಿವಾರ ಧರಿಸುತ್ತಾ ರೆ” ಅವರು ತಮ್ಮ ಮಕ್ಕಳಿಗೆ 


ಹನ್ನೆರಡನೆಯ ವರ್ಷದಲ್ಲಿ ಲಿಂಗಧಾರಣಾ ವಿಧಿ. ಜರುಗಿಸುತ್ತಾರೆ. ಲಿಂಗವನ್ನು 
ಭು ಕೊರಳಿನಲ್ಲಿ ನೇತಾಡುವಂತೆ ಕಟ್ಟಿ ಕೊಳುತ್ತಾರಲ್ಲದೆ ನಿತ್ಯ ಲಿಂಗಪೂಜೆಯನ್ನು 
ಮಾಡಿಕೊಳ್ಳುತ್ತಾರೆ. ಇವರೇ ಪಾಟೀಲರು ಹೇಳುವ ಟೋಟಮ್‌ ಗಣಗಳು. 
ಮೊಹೆಂಜೋದಾರೊ-ಹರಪ್ಪಾ ಸಂಶೋಧನ ಖ್ಯಾತಿಯ ಸರ್‌ಜಾನ್‌ ಮಾರ್ಶಲ್‌ರೂ 
ಸಹ ಗುಡ್ಡಕಾಡುಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟಿನವರು ತಮ್ಮ ದೇವಪೂಜೆ 
ಹಾಗು ಧರ್ಮಾಚರಣೆಗಳ ಮೂಲಕ ಆರ್ಯರು ಈ ದೇಶಕ್ಕೆ ಕಾಲಿಡುವ ಪೂರ್ವದ 
ದಿನಗಳ ಧರ್ಮದ ಪ್ರಾಕೃತಿಕ ಹಾಗು ಪ್ರಾಥಮಿಕ ಅವಸ್ಥೆ ಯ ರೂಪವನ್ನು ನಮಗಾಗಿ 


(ಅಧ್ಯಯನಕ್ಕಾಗಿ) ಉಳಿಸಿಕೊಂಡು ಬಂದಿದ್ದಾ ರೆಂದು ಕೃತಕೃತ್ಯ ಭಾವನೆಯಿಂದ 


ಹೇಳಿದಾ ರೆ. ಆರ್ಯರ ದಾಳಿಗಳಿಂದ ನೆಲೆಕಳೆದುಕೊಂಡ ಸಿಂಧೂಕೊಳ್ಳದ ನಾಗರಿ 
ಕತೆಯು ದಕ್ಷಿಣಕ್ಕೆ ತಳ್ಳುತ್ತ ತಳ್ಳುತ್ತ ಬಂದು ಬಡಗರು ನೀಲಗಿರಿಯ ಪ (ತ 
ಪ್ರಾಂತವನ್ನು ಆಶ್ರಯಿಸಿರಬೇಕು. ರಿಸ -ಪ್ರಭುದೇವರ ಲಿಂಗಾಯತವನ್ನು 

ಬಡಗರ ಮೂಲದಿಂದ ಉದಯಿಸಿದ ಧರ್ಮವೆಂದು ಹೇಳುವದು ಚ, 


ಗಾವ್ರಿದ ದೂರದ ಮಾತಾಗಿರುತ್ತದೆ 


' ಬಡಗರ ಮಾತಂತತಿರಲಿ, ಸಿದ್ಧಾ ೦ತ ಶಿಖಾಮಣಿಯ ವೀರಶೆ ವಕ್ಕೂ ಇಂದಿನ ಲಿಂಗ 
ಈ 


ವಂತಿಕೆಗೂ ಮಧ್ಯೆ ಬಹಳಷ್ಟು ಭಿನ್ನ ಡಾ 


ನಾನದನ್ನು ಚಿರ್ಚಿಸಬಯಸುವವಿಲ್ಲ. ನನಗಿನ್ನೂ ಸಿದ್ಧಾಂತ ಶಿಖಾಮಣಿಯ 
ವೀರಶೈವ ಪ್ರತಿಪಾದಕರಿಂದ ಅವರ ವಾದವನ್ನು “ ಳಿ ತಿಳಿದು ಂಕೊಳ್ಳಬೇಕಾದದ್ದು 
ತಂ” ಎಂದು 


ಬಹಳವಿದೆ. “ಶೂದ್ರಾದೀನಾಂ ನಾಧಿಕಾರ ಇತಿ ಸಮ್ಯಕ್‌ ಸುನಿಶ್ರಿ 
ನೀಲಕಂಠಶಿವಾಚಾರ್ಯುರ ಕ್ರಿಯಾಸಾರದ ಮೂಲಕ ಶೂದ್ರರಿಗೆ ಬ್ರಹ್ಮವಿದ್ಯಾಧಿ 


ಸಂಕ್ರಮಣ ೨೬೫/ಸಪ್ಪ ೈಂಬರ ೧೯೯೪ 


ಎ ಪಂಚಮುಖಗಳ ಮೂಲಿಕೆ ತಮಗೆ 
3 ಹಿಂದ.2 
ಮಟ ಜಾಕಿ ಸಹ ತ್ರಿವರ್ಣ ಹಿಂದೂ 


ಬಹಿಷ್ಕಾರ ರಕ್ಕೆ ಗು ರಿಯಾಗುವದು ತಪ್ಪಲಿಲ್ಲ. ೧೮೭೬೯ 
ಎ೮ದು ಇರಾ 
ರಲ್ಲಿ ೫ರ ಬಾನಿ.ಲ್‌  :ನ್ಯಾಂ ಡ್‌ ಲಿಂಗಾಯತರು. ಹಿಂದೂ ಶೂದ್ರ 


ಪ್ರಿನ್ಹಿೌನ್ಸಿ ಕ | 
ವತ ಇ ಕೆ ಲ್ಸ 
ಕ್ಷೆ ಲ ¢ ವಿ 
ವರ್ನ್ಷೇಯ ರೆಂದು ಪರಿಗಣಿಸಲ್ಪ'ಬ್ಬ ದಿನವಿಂದ ಇಲ್ಲಿಯ ಪರ್ಯಂತ 'ಇಳುಟ್ಟು 
೪ 26 ದಾ CS ಲು pe pe 
ನಾಯಾಲಯಗಳೆಸ್ನೇ 6 ಲ ಹೈದರಾಬಾದಿನ ನಿಜಾಂ ನ್ಯಾಯ ಪೀಠವೂ ವೀರಶೈವರ 
ಲಿ ಈ ಲ ಸಧ್ಯ 
ಇ. ಪರೀಕಿಸಿ ಇವರು ಶೂದ್ರರೆಂದು ತೀರ್ಮಾನವಿತ್ತಿತ್ತು. 
ಪೂವೋತ್ತ್ರ, ರಗಳನ್ನು ಪರೀಕ್ಷಿಸಿ ಇಸರಿ ೩; ಶತ್ರು 
ತಿ ಇಲ ಇರಿ ೨. ಜೆ ಕದ ಲ್ಪ ೩ 
ತ್ರಿವರ್ಣ pM ಹಿಂದೂ ಸಾಮಾಜಿಕ ದಾ ಬಿ ಸ್‌ ಅಮಗಿತ್ತಿರುವ 


ಈ ಗ ಲೇಖನವನ್ನು ಮುಗಿಸುವ ಮುನ್ನ ಈ ಸಂವಾದದಲ್ಲಿ ಪಾ:ಲ:ದಾರ 
A ವಿ. ಎಂ. ಶೆಟ್ಟರ ಮತ್ತು ಸಿ. ಆರ್‌. ಪಾಟೀಲರ 

ಟು 
Sa ಬಗ್ಗೆ ಒಂದೇ ಒಂದು ಮಾತು ತವ ೯ನೆ: ಬ್ರಾಹ್ಮಣ ಧರ್ಮ 


ಎಂದೂ ಸಮೂಹ ಧರ್ಮವಾಗಿರಲಿಲ್ಲ. ' ಧರ್ಮ ಸ್ಸವರು ಒಂದು ಗೌಪ್ಯಜ್ಞಾ ನ 
ವನ್ನಾಗಿಯೇ ಉಳಿಸಿಕೊಂಡೊ ಬಂದರು, ಜಃ pA ಸ್ಯರನ್ನು ಧರ್ಮದ ದಾರಿ 


ಯೆಲ್ಲಿ ತಮ್ಮ ಜತೆಗಾರರನ್ನುಗಿ ಮಾಡಿಕೊಳ್ಳಲೇ ಇಲ್ಲ. ರಾಮಾಯಣ- -ಮುಹಾಭಾರತ 
ದಂಥ ಚಾರಿತ್ರಿಕ ಟಸಹಾಕಾವ್ಯ ಗಳು ಜುನೆಪದೆ ಕತೆ-ಹಾಡುಗಳ ರೂಪುಧರಿಸಿ ಬಂದಾಗ 
ಜನಕ್ಕೆ ಅಲ್ಲಿಯ ಪಾತ್ರಗಳ ಟು ೂಲಕ ಒಂದಿಷ್ಟು ಧರ್ಮ-ಅಧರ್ದು, ಸತ್ಯ -ಅಸತ್ಯ, 
ಒಳಿತು- ಕೆಡಕುಗಳ, ತ್ಯಾ ಗ-ಪ್ರೇಮಗಳಂಥ ಜೀವನ ಮೂೌಲ್ಯ ಗಳಪಾಠ ಡೊತಟ4ು' 
ಶಂಕರರೂ ಸಹ ಯೌದ್ಧರನ್ನೊ ೇ-ಶಾಕ್ತೆ -ಪಾಶುಪಳರನ್ನೊ € ವಾದದಲ್ಲಿ ಸೋಲಿಸುವ 
ಮತ್ತು ವೈದಿಕ ಅದ್ವೈತದ ಶ್ರೇಷ್ಠತೆಯ ಬಗ್ಗೆ ಸ ಪತ್ರ ದೊರಕಿಸುವ ಕೆಲಸ 
AEE ವಿನಾ gE  ಭಿಕ್ಷುಗಳಂತೆ ಅಥವಾ ಜೈ ನ ಶ್ರಮಣಕರಂತೆ ಧರ್ಮ 
ಪ್ರಚಾರದ ಕಾರ್ಯ ಮಾಡಲಿಲ್ಲ, ತಥಾಗತ ಬುದ್ಧ ನಜ ನಸಾಮಾನ್ಯರ ಮಟ್ಟಕ್ಕೆ 
ಧರ್ಮವನ್ನು ಒಯ್ಯುವದರಲ್ಲಿಸಾರ್ಥಕತೆ ಪಡೆದರೆ ಗತೆ ಜನನಾಮಾನ್ಯರನ್ನೇ 
ಧರ್ಮದ ರಕ್ಷ ಒಯ್ಯಲು ಪ್ರಯತ್ನಿಸಿದನು. ಹಿಂದೂ ಧರ್ಮದ ಆಚಾರ್ಯ 

ತ್ರಯರು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದು ಧರ್ಮವನ್ನು ಪಂಡಿತರ ಮಟ್ಟಕ್ಕೇರಿ 
ಸಲು ಪ್ರಯತ್ನಿಸಿದರೇ ವಿನಾ ದ ೯ವು ಸಾರ್ವತ್ರಿಕತೆ ಪಡೆದು ಜನರ ನಿತ್ಯ 


ಜ್‌  ಛ SN 


ಜೀವನದ ಆಚಾರ ಸೂತ್ರವನ್ನಾ ಗಿಸಲಿಲ್ಲ. ಅದಕ್ಕಾ ಗಿಯೇ ನಾನು ಆ ಇಬ ರು 
| ಸ್ನೇಹಿತರಿಗೆ ಹೇಳುತ್ತೇನೆ : ಯಗ್ವೇದದಿಂದಾರಂಜಿಸಿ ಉಪನಿಷತ್ತು, - ಪುರಾಣ 
 ಅಗಮ-ಸ್ಮ ಎತಿ-ಶಾಸ್ತ್ರ ಗಳ ಮೂಲ 3 ಕತ್ಸಿದ ವೇದಧರ್ಮದ.  ಸೌಧಕ್ಕಾಗಿ ಈ 
3 ದೇಶದಲ್ಲಿ ಲಭ್ಯವಿದ್ದ ಎಲ್ಲ ಗಣಸಮುದಾಯ, ಜನಪದ ಸಮೂಹ, ವನಚರ 
. ಮೂಲನಿವಾಸಿ ಗುಂಪುಗಳನ್ನು ಉಪಯೋಗಿಸಿಕೊಳ್ಳಲಿಲ್ಲ. ದಾಸರು, ದಸ್ಯುಗಳು, 
ಕೃಷ್ಣ ಯೋಗಿಗಳು, ಶಿಶ್ನದೇವ ಪೂಜಕರು, ಘ:ಿಗಳು, ಮತ್ಸ್ಯರು, ಮರುತರು, 
ವ್ರಾತ್ಯರು, ಉಗ್ರರು, ರೌದ್ರರು, ಸೇನರು, ಕಿರಾತರು, ಜಂಗಮರು ಹೀಗೆ 
ಸಾವಿರ ಸಂಖ್ಯೆಯ ಮೂಲವನ್ನು ಹೊಂದಿದ: ಜನಪದಗಳು: ಇಂದೂ "ಧರ್ಮ 
ಸೌಧಕ್ಕಾಗಿ ಬಳಕೆಯಾಗದೆ ಚಲ್ಲುವರಿದು ಬಿದ್ದುಕೊಂಡಿರುವ ಕಜ್ಚಾಸಾಮಗ್ರಿ 
ಯಾಗಿದ್ದು, ಇದನ್ನೇ ಶೂಪ್ರವಾಚಕ ವಾಗಿ ಹಿಂದೂಗಳೂ ಕರೆಯುತ್ತಿದ್ದರ 
ಆದನ್ನು ನಾನು ಒಪ್ಪುವದಿಲ್ಲ. ಇವರು ಹುಟ್ಟಿನಿಂದ ಕುರುಬರಾಗಿರಬಲ್ಲರು, 
| ತಳವಾರ, ಬೋವಿ, ಅಂಬಿಗ, ಹಡಪಿಗ, ಅಗಸ ರವ, ಭೋಯಿ, ಉಪ್ಪಾರ, 
| ಮೇದಾರ ಇನ್ನೇನೇನೋ ಜಾತಿಯವರಾಗಿರನಿನ್ಲರೇ ವಿನಾ ಇವರನ್ನೆಲ್ಲ ಸೇರಿಸಿ 
k “ನೀವು ಬ್ರಾಹ್ಮಣ-ಕ್ಷತ್ರಿಯ-ವೈಶ್ಯ ವರ್ಣೀಯರ ದಾಸರಾಗಿದ್ದುಕೊಂಡು ಶೂದ್ರ 

ರೆಂಬ ಹೆಸರಿನಿಂದ ನಾವು ಕರೆದಾಗ ಓಯೆಂದು ಓಡಿಬಂದು ಅವರ ಸೇವೆ 
ಡಂ ಹೇಳಿದರೆ ಹೇಗೆ ? ಅವರಿಗೂ ಕುರುಬ, ತಳವಾರ ಇತ್ಯಾದಿ 
 ವ್ಯಕ್ತಿತ್ವವಿದೆ. ಹಾಗೆಂದು ಕರೆದುಕೊಳ್ಳಲಿಕ್ಕೆ ಅಭಿಮಾನವೆನಿಸುತ್ತದೆ ಅವರಿಗೆ. 
3 ನ ನೀತಿಇಲ್ಲ-ಆಚಾರವಿಲ್ಲ-ಸಂಪ ಸ್ರ -ಬಂಧುತ್ವವಿಲ್ಲ, ಬರೇ ಹ 
" ಎಂದು ಬೋಳುಬೋಳಾದ ಹೆಸರಿನಿಂದ ಕರೆದರೆ ಅವರೇ ಓಯೆನ್ಸಬೇಕು ? 
2 ಅವರೇನೂ ಜಾತಿಗೆಟ್ಟು ಆಂತಿಲ್ಲ. ಅವರಿಗೆ ಅವರವೇ ಆದ ಜಾತಿ ಹ 
ಗ ಗಳಿವೆ. ಹಿಂದೂಗಳ ವೇದ, ಶಾಸ್ತ್ರ, ಆಗಮ-ಸ್ಮ ಬತಿಸಳಿಂದ ಅವರಿಗೇನಾಗ 
ಬೇಕಾಗಿದೆ ? ಹಿಂದೂ ಧರ್ಮ ಸಂಹಿತೆಯೊಂದರಲ್ಲಿ ಆಗಲೇ ಹೇಳಿಯಾಗಿದೆ : 

' *ಶೂದ್ರಾಣಾಂ ಅಂತ್ಯಜಾತೀನಾಂ ಪತಿತಾಂ ವಿಶೇಷತಃ | ತಥಾ ಸಂಕರ ಜಾತೀನಾಂ 


ನಾಧ್ವ ಶುದಿ ರ್ವಿಧೀಯತೆ॥ ೫. ಮತ್ತೆ ೇಕೆ ಹೊಸಮಾತು? 
ನೀಲಗಂಗಯ್ಯ ಪೂಜಾರ 


೫ 


ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ ೪೫ 


ಯು- ಆರ್‌. ಲಲಿತಾ 
ತುಂತುಮ ಪುರಾಣ 


ಅಜಿ ನೆ ಕುಂಕುಮ ದೇವರು. 

ಬರಿ ಹಣೆ ಬಿತ್ತುವ ಭಯಕ್ಕೆ 

ಬಹ ಲಲ್ಲಿ ಹಣೆ ತುಂಬ ಮೆತ್ರಿ 

ಕೆಂಪ್ರ ಹುಡಿ ಸವಾ ಮುತ್ತೈದೆ ಪ್ರತೀಕ 
ಅಜ ಹೋದ ಮೇಲೆ ಹಣೆ. 

ಜನಕು ಬೋಳಾಗಿ ಕುಂಕುಮದ ಭರಣೆ 
ದೇವರ ಗೂಡ ಸಿಂಗಾರ. 


ಅಂಟಿನ ಮೇಲೆ ಕುಳಿತ ಹುಡಿ 
ಕುಂಕುಮ ಅಮ್ಮನ ಲಶಾಟದ | 
ಆಗಾಗ ಕೆಳಗುದುರುತ್ತ A ( 
ಬೆವರಿಗೆ ಕರಗಿ ಹುಬ್ಬಳ್ಲಿ ಕೂರುತ್ತ 
ಅಪ್ಪನ. ಗುರುತಾಗಿ ಮೆರೆಯುತ್ತಿದೆ. 
ಅಪ್ಪ ಹೋದಲ್ಲಿ ಕಾ ಬರಬಹುದಾ ಅಲ್ಲಿ 4 
ಸ್ದಾ ಸಣ್ಣ ಕಪ್ಪು ಚುಕ್ಕಿ. 

ನನಗೋ ಕುಂಕುಮ ಅಲರ್ಜಿ, 
ಬೊಟ್ಟು ಇಟ್ಟಲ್ಲಿ ಕಜ್ಜಿ. 
ಸಾ ಹೋದಾಗ "ವಾಲಿ ಹಣೆ 
ಬರೆದೀತು ಕತೆ ಎಂದು ಅಲಂಕರಿಸಿದೆ 

ರೆಡಿಮೆಡ್‌ ಸ್ಟಿಕ್ಕರ್ರು, ಕನ್ನಡಿ ಮೂಲೆಯಿಂದ 
ಬಚ್ಚಲ ಗೋಡೆಯವರೆಗೂ ಅಂಟಿದೆ. 

ಕರಡಿಗೆಯ ಹುಳು ಕಂಡು 

ಹಣೆಯ ತುರಿಸುವಾಗ 

ಬಣ್ಣ ಬಣ್ಣ ದ ಕನ್ನಡಿ ಚೂರು 

ಓರೆನೋಟದಲ್ಲಿ ನೋಡಿ ನುಗುತ್ತಿದೆ. ಈ 


ಶ್ರ 


ಸಂಕ್ರಮಣ ೨೬೫ / ಸಪ್ಟಂಬರ ೧೯೯೪. 


: | ಅಧ್ಯಯನ 
ಕುವೆಂಪು ಕಾದಂಬರಿಗಳಲ್ಲಿ 
| ಪ್ರಕೃತಿ ಹಾಗೂ ಸಂಸ್ಕೃತಿ 


ಜಿ. ಎಸ್‌. ಆಮೂರ 


ಕೆ.ವಿ . ಪುಟ್ಟಪ್ಪನವರೆ ಕಾನೂರು ಹೆಗ್ಗಡಿತಿ ವಾಸ್ತವ ಮಾರ್ಗದಲ್ಲಿ ಬಂದ 
ಬಹುಮುಖ್ಯ ದ ದಂಬರಿಗಳಲೆ ಲ್ಲೂಂದು. ಈ ಕಾದಂಬರಿಯ ನಿಜವಾದ ಸ್ವರೂಪ 
| ಸಾಧನೆಗಳನ್ನು ಅರಿತುಕೊಳು ವುದಕ್ಕೆ ಅವರ ಹಿಂದಿರುವ ಮೂರು. ಮುಖ್ಯ 
4 ಪ್ರೇರಣೆಗಳನ್ನು ಗುರುತಿಸ ವುಶು ಅವಶ್ಯ ವಿದೆ. ಮೊದಲನೆಯದು, ತಮಗೆ ಅತ್ಯಂತ 
ಆತಿ ೇಯವಾದ ಮಲೆನಾಡಿನ ಪರಿಸರವನ್ನು ಅದರ ಪ್ರಾಕೃತಿಕ, ಸಾಮಾಜಿ 


' ಭಾಷೆಯಲ್ಲಿ ಪ್ರತಿಸೃಷ್ಟಿಸುವುದು. ಇದು ವಾಸ್ತವ ಮಾರ್ಗದ ಹಿಂದಿನ ಮುಖ್ಯ 
ಪ್ರೇರಣೆಯಾಗಿದೆಯೆನ್ನುವುದನ್ನು ಯುರೋಪಿಯನ್‌ ಕಾದಂಬರಿಯ ಇತಿಹಾಸ 
ದಿಂದಲೂ ತಿಳಿಯಬಹುದು. Ke. ಇಂಥ ಪರಿಸರದ ಹಿನ್ನೆಲೆಯಲ್ಲಿ 
ಹಾಗೂ ಅದರ ಪ್ರಚೋದನೆಯಿಂದ ಹೊವಯ್ಯನಂಥ ಒಬ್ಬ ಸಂವೇದನಾಶೀಲ, 
 ಧ್ಯೇಯವಾದೀ ಯುವಕನ ಪ್ರಜ್ಞೆ ಯೆ ವಿಕಾಸದ ಕ್ರಮವನ್ನು ಕಂಡುಹಿಡಿಯುವುದು. 
| ತನ್ನ ಪರಿಸರಕ್ಕೆ ಹೂವಯ್ಯ ಪ್ರತಿಕ್ರಿಯಿಸುವ ರೀತಿ ಸಂಕೀರ್ಣವಾಗಿದ್ದು ಅದನ್ನು 
ಅನೇಕ ಸ್ತರಗಳಲ್ಲಿ ಗ್ರಹಿಸಬೇಕಾಗುತ್ತದೆಯೆನ್ನುವುದನ್ನು ನಾವು ಅವಶ್ಯವಾಗಿ 
.. ಗಮನಿಸಬೇಕಾಗುತ್ತದೆ. ಉದಾಹರಣೆಗೆ, ಹೂವಯ್ಯನ ಪ್ರಾಕೃತಿಕ ಪರಿಸರ ಅವನ 
ಸೌಂದರ್ಯಾರಾಧನೆಗೆ, ಆಧ್ಯಾತ್ಮಿ ಕ ಸಾಧನೆಗೆ ಅತ್ಯ ವಶ್ಯ ವಾದ ಸಾಧನವಾಗಿ 
ಕಂಡು ಬಂದರೆ, ಅವನ ಸಾಮಾಜಿಕ ಪರಿಸರ ಈ “ಕ್ಕೆ ಲ್ಲಿ ಹೆಚ್ಚಾಗಿ ಪ್ರತಿ 
ಶೋಧವನ್ನು ಒಡ್ಡುತ್ತದೆ. ಆದರೆ ಈ ಪ್ರತಿರೋಧವೂ ಕೂಡ | ಅವನ ಪ್ರಜ್ಞೆಯ, 


4 
4 
4 
ಡ್ನ“ 


ಸಂಕ್ರಮಣ ೨೬೫ / ಸಪ್ಟಂಬರ ೧೯೯೪ 4 


ಹಾಗೂ ಸಾಂಸ್ಕೃತಿಕ ವಿವರಗಳೊಡನೆ ಐತಿಹಾಸಿಕ ದೃಷ್ಟಿಯಿಂದ ಗ್ರಹಿಸಿ ಅದನ್ನು 


| 


೯ ಗಿ ಯೆ ಕಾದ ರಿಬರಿಯಲ್ಲಿ ನಮ್ಮ ಅನ ಸಭೆ 


PY 
ಹೇಳಬಹುದು. ಹೂವಯ್ಯ ತನ್ನ' ೫ ಪರಿಸರಕ್ಕೆ ಮರಳುವಾಗ ತರುವ ಮೌಲ್ಯ 
; ಪರಿಸರಕೆ ಹೊರಗಿನ ಪಾರ ಅವು ನಿಜ ಆಥವಾ ಕಲ್ಪಿತ 


ತ | ನ 
ಬರುತ್ತದೆ. ಹೂವಖ್ಯನೆ ಮಾನವೀಯ ಪರಿಸರದ ಬಗೆಗೂ ಇದೇ ಮಾತನ ನನ್ನ್ನ | 


ಗಳಲ್ಲಿ ಕೆಲವು ಆ A 
₹2 ಚೆ 
ವೆಂದು ಸಿ ರವಾಗುವೆದು.. ಅಲ್ಲಿಯೇ ಎನ ದನ್ನು ಮರೆಯಲಾಗದು. 
ಜು ಸ | 
ಮೂರನೆಯ ಪ್ರೇರಣೆ ಇದಕ್ಕೆ ಹೆಚ್ಚು : ತಾತ್ವಿಕ ಸ್ವರೂಪದ್ದು. ಕಾನೂರು | ' 
ಕ್ರ ಜತ ನ ನೆ | ವೈ ಇ ಇಸ 
ಹೆಗ್ಗಡಿತಿಯ ತಾತ್ವಿಕ ಅನ್ವೇಷಣೆ ಮಾನವೀಯ ಅವಸ್ಥೆ ಯ ಮೂಲಭೂತ 


ದ.ಂವೈಗಳಲೊಂದಾದ ಪ್ರಕೃತಿ ಹಾಗೂ ಸಂಸ್ಥತಿಗಳಿಃ ಸಂಬಂಧಿಸಿದ್ದು, ೬ 
ವವ ೧ 
ಅನೇಷಣೆ ಕಾದಂಬರಿಗೆ ಸಾರ್ವತ್ರಿಕ ಆಯಾಮ ದೊರಕಿಸಿ ಕೊಡುತ್ತದೆ. 


ಪರಿಸರದ ಪ್ರತಿ ಸೃಷ್ಟಿಯಲ್ಲಿ ಪುಟ್ಟಪ್ಪನವರು ಕಾನೂರು ಹೆಗ್ಗೆ ಡಿತಿಯಲ್ಲಿ ಸಾಧಿ-' 


೨ ಲಿಲಿ “ದಾ 
ಸಿದ ಯಶಸ್ಸು ಅವರಿಗಿಂತ ಮೊದಲಿನ ಯಾವ ಕಾದಂಬ ರಿಕಾರನಿಗೂ ಸಾಧ್ಯವಾಗಿರ ' 


ಲಿಲ್ಲ. ಮುತ್ತಳ್ಳಿ, ಕಾನೂರು, ಕೆಳಕಾನೂರು ಸೀತೆಮನೆ. ನೆಲ್ಲುಪಳ್ಳಿ ಈ ಪಂಚೆಗ್ರಾಮ ' 


ಗಳನ್ನು ಕೇಂದ್ರವಾಗಿಟ್ಟುಕೊಂಡು ಒಂದು ಕಾಲದ ಮಲೆನಾಡಿನ ಪ್ರಾಕೃತಿಕ, 
ಕಟುಂಬಿಕ್ಕ ಮತ್ತು ಗ್ರಾಮ ಜೀವನಡ ದೊಡ್ಡ ಪ್ರಪಂಚವನ್ನೇ ಅವರಾ. ನಮ್ಮೆ- 
ದುರು ತೆರೆದಿಟ್ಟಿ ದ್ದಾ ರೆ... ಒಕ್ಕ ಲುತನ, ಬೇಟಿ ಇಲ್ಲಿನ ಜನರ ಮುಖ್ಯ ವ್ಯ ತೆ 
ಗಳು. ಚಂದ್ರ ಯ್ಮಗೌಡ, ಶ್ಯಾಮಯ್ಯ ಗೌಡ, ಸಿಂಗಪ್ಪಗೌಡ, ಅಬ್ಲಯ್ಯಗೌಡ, 
ೇಗೌಡರಂಥ ಬಕ್ಕ ಲಿಗರ ವ್ಯ ಫತನಸಳು, ಅವರ ವ್ಯವಸಾಯಕ್ಕೆ ಸೀ ವಿವಿಧ 
ವಿನಿಃ ಇತಿಗಳ ಆಳುಗಳು, ಇವರ ಹ ಆಚರಣೆಗಳನ್ನು ನಡೆಸಿ 
ಡುವ ಅಗ್ರಹಾರದ ಡನರಯ್ಯಸ್ಪದ್ದು ಸನ ಸಾಮಾಜಿಕ ಸ್ತರಗಳನ್ನು ಪ್ರತಿನಿಧಿಸು 
ಈಗೊಮ್ಮೆ, ಆಗೊಮ್ಮೆ ಈ ಪರಿಸರವನ್ನು ಪ್ರವೇಶಿಸುವ ಪೋಲೀಸರು, 
ರನ ಥೆ ಅಧಿಕಾರಿಗಳನ್ನು ಬಿಟ್ಟರೆ ಇಲ್ಲಿ ಜಖಂ ನಾಗರಿಕತೆಗೆ ಪ್ರವೇಶ 
ಪರಿ ಹಡಪ ಅವಿಭಾಜ್ಯ ಜಂ 2ಉ ಕೆರೆ, ಕಾಡುಗಳು, ವನ್ಯ ಮತ್ತು 
ಸಸ್ಯ ಪ್ರಪಂಚ. ಆಮಾನವೀಯ ಆವರಣದ ಪ್ರತೀಕಗಳು. 
ಕಾಡು ಹಂದಿಗಳ £ ಟೆ, ಹೊಂಡ ತೊಣಕುವುದು, ಏಡಿ ಶಿಕಾರಿ. 
ಕಳ್ಳು ತ ಮರ ಕುಯ್ಯುಃ ಧು ಗದ್ದೆ ಉಳುವುದು--ಇಂಥ ವ್ಯವಹಾರ 
ಗಳೆಲ್ಲ ಈ ಪರಿಸರಕ್ಕೆ ಸಹಜವಾದ ಚಟುವಟಿಕೆಗಳು. ದೆಯ್ಯದ ಹರಕೆ, ಕೋಳಿ 
ಯಂಕ, _ ಭೂಮಿ ಹುಣ್ಣಿ ಮೆಯ ಹಬ್ಬ ಮುಂತಾದ ಹರಿದಿನಗಳು, ಜೋಯಿಸರ 
ಮಂತ್ರ ತಾಯಿತಗಳು ಇ ಂಗಿನಕಾಯಿ. ಮಂತ್ರಶಕ್ತಿ, ಪ್ರಯೋಗ, ಚಂದ್ರಮೌಳೀ 
ಪ್ರಸಂಗ. ಮದುವೆ ಮುಂತಾದ ಉತ್ಸವಗಳು-ಈ ಪರಿಸರದ 
ಸಾಂಸ್ಕೃತಿಕ ಜೀವನದ ಆಂಶಗಳು, ಎಷ್ಟೇ ಕ್ಷುದ್ರವಾದ ವಿಷಯವಾದರೂ. ಅದು 


ದ (4. 1%, 
ಗ ಚ 
೮ ಎ [3 


(11 


[4 
¢ 


೧ 4 
1 ॥ 


1(೨ 


pt 
Wr 
(| 6 
ತ 


ಸಂಕ್ರಮಣ ೨೬೫ / ಸಪ್ಟೇಖರ ೧೯೯೪ 


ಬಲಿದಾನ ಕೊಡಬೇಕು -- ಎಂಬ ಹೊಂಗನಸು. ಆದು ಬಿರಿದು ಇನ್ನೊ ದು 
ಸಿಂಗಾರದ ಹೊಂಗನಸಿಗೆ ಎಡೆಗೆ ಟ್ಟಿ ತು--ಸೀತೆಯ ಒಲುಮೆ. ಆ *ಹೊಂಗ ನಾ 
ನೋಡೆ ' ನೋಡೆ ಕಣ ಮುಂದೆಯೇ ಸಿಡಿಜೊಡೆಯಾತು. ಹೂವಯ್ಯ ಮತ್ತೊಂದು 


"ಕನಸು ಕಟ್ಟಿ, ಅದನ್ನು ಸುತ್ತಿಕೊಂಡು, ತನಗೊದಗಿದ ನಿಷ್ಠುರ ನಿರಾಶೆಯನ್ನು 
ನ್ನ pS ೨ pl ಕಗ್ಗದ ಇಂದ ಇಲಿ 
ಮರೆಯಲೆಳಸಿದರು. ಪ್ರಕೃತಿ ಪ್ರಪಂಚದ ಸೌಂದೆ ೦೯ ೯ದಲ್ಲಿಯೂ, ಭಾವ 


ಸಮಾಧಿಯಲ್ಲಿಯೂ, ಅಧ್ಯಯನ ಆಲೋಚನೆಗಳಲ್ಲಿಯೂ, ಕೃಷಿಯಲ್ಲಿಯಖೂ 
ಹಳ್ಳಿಗರ ಜೀವನ "ಸುಧಾರಣೆಯ ಕೆಲಸದಲ್ಲಿಯೂ ಕಲ್ಪ ನಾಸ್ವರ್ಗ ವೊಂದನ್ನು 
ನಿರ್ಮಿಸಿಕೊಂಡು ಅಲ್ಲಿ ವಾಸಿಸಲೆಳಸಿದನು, ತಾನೇ ವಿಶ್ವಾಮಿತ್ರನೂ ತ್ರಿಶಂಕುವೂ 
ಆಗಲು ಪ್ರಯತ್ನಿಸಿದನು. (೮) ಹತಾಶೆ ಗೇ ಹೂಮಾಲೆಯನ್ನು ಹಾಕಿ ಮಣಿ 
ಕಿರೀಟವನ್ನು ತೊಡಿಸಿ ಸಿಂಗಾರಗೆಯ್ದು, ಅದನ್ನೇ ತನ್ನ ಇಷ್ಟ ದೇವತೆಯನ್ನಾಗಿ 
ಪೂಜಿಸುತ್ತೇನೆಂದು. ಸಾಧನೆ ಮಾಡಿದನು. : ಅದರೆ ಆ ಹೂಮಾಲೆ ಬಾಡಿ, ಆ 
ಮಣಿಕಿರೀಟದ ಕಾಂತಿ-ಮುಸುಳಿ, ಆ ಸಿಂಗಾರಪುಡಿದು, ಇಷ್ಟದೇವತೆಗೆ ಬದ- 
ಲಾಗಿ ಹತಾಶೆಯ ಹಲ್ಲು ಕಿರಿಯುವ ವಿಕಟಾಕೃತಿ ಮುತ್ತೆ ಮತ್ತೆ. ಸುಳಿದಾಡ 
ತೊಡಗಿತಂ....... ಉದ್ದಾ ಮ ಕಾವ್ಯಗಳನ್ನೂ. ಗ್ರಂಥಗಳನ್ನೂ ಅಧ್ಯಯನ 
ಮಾಡಲು ಪ್ರಯತ್ನಿ ಸಿದನು, ಆದರೂ ಮನಸ್ಸು ಸಂಚಲವಾಯಿತು. ಪ್ರಾರ್ಥನೆ 
ಧ್ಯಾನಗಳೂ ಕೂಡ ಸಕಾಮವಾಗತೊಡಗಿದವು. 


ಸೀತೆಯ ಪ್ರೇಮರಾಹು ಅವನನ್ನು ಎಲ್ಲಿ ಹೋದರೂ ಏನು ಮಾಡಿದರೂ 


ಬಿಡದೆ ಹಿಂಬಾಲಿಸುತ್ತಿತ್ತು. ಮಧ್ಯೆ ಮಧ್ಯೆ ಇತರ ಹಿಶಾಚಿಗಳೂ ಆತ್ಮಭಿತ್ರಿಯ . 


ಬಿರುಕುಗಳಲ್ಲಿ ಇಣುಕಿ ನೋಡಿ, "ಕಣ್ಣು ಸನ್ನ ಮಾಡಲಾರಂಭಿಸಿದ್ದವು...... ಈ 
ಎಲ್ಲ ಭಯಂಕರ ಜ್ವಾಲಾಮುಖಿಗಳನ್ನು' ಜು ಕೊಂಡು ಹೂವಯ್ಯ ಅಗ್ನಿ 
ಪರ್ವತದಂತೆ ಮೇಲೆ ಮೇಲೆ ಶಾಂತಮೂರ್ತಿಯಾಗಿ ದಿನಚರಿಯ ಕರ್ತವ್ಯ ಕಾರ್ಯ 
ಗಳನ್ನು ನಿರ್ವಹಿಸು ಸುತ್ತಿದ್ದನು. (೯) | 
ನಿರೂಪಕ ಹೂವಯ್ಯನ ಸಹನೆಯನ್ನು ಹೊಗಳುತ್ತಾ ನೆಯೇ ವಿನಃ ಅವನ ಕನಸು 
ಗಾರಿಕೆಯನ್ನಾಗಲೀ, ಸೋಲುಗಳನ್ನಾಗಲಿ ಅಲ್ಲ ಎನ್ನುವುದನ್ನು ಗಮನಿಸಬೇಕು. 


ಹೂವಯ್ಯ ನಿಜವಾಗಿಯೂ ' ಅನುಭಾವಿಯೇ ? ಅವನ ಆಧ್ಯಾತ ಕೆ ಸಾಧನೆಯ 
ಮಟ್ಟ Po ನಿರೂಪಕೆ ಹೇಳುವಷ್ಟು ಶ್ರೇಷ್ಠಮಟ್ಟ ದ್ದೋ ಎನ್ನುವ 
ಪ್ರಶ್ನೆ ಗಳು: ಕಾದಂಬರಿಯ ಓದುಗ ಉತ್ತರಿಸಲಾರದ ಪ್ರಶ್ನೆ ಗಳು. le. 
ಕಾಪಂಬರಿಯೆ ನಿಜವಾದ ಸಾಂಕೇತಿಕತೆ ಇರುವುದು ಹೂವಯ್ಯ ತನ್ನ ಬದುಕಿನ 


ಸ ೫೩ 
ಸಂಕ್ರಮಣ ೨೬೫ / ಸಪ್ಪಂಬರೆ ೧೯೯೪ ಜ್ನ 


ಸಂದರ್ಭದಲ್ಲಿ ಪರಿಸರನ ಕ್ಷುದ್ರತೆಯನ್ನು ಮೂರಲು, ತನ್ನು ತಿಳಿವಿನ ಸಾರ್ಥಕ 
ಜೀವನ ನಡೆಯಿಸಲು ಪ್ರಾಮಾಣಿಕವಾದ ಪ್ರಯತ್ನ ಮಾಡುತ್ತಾನೆ ಎನ್ನುವುದರ 
ದೆ. " ಹೂವಯ್ಯ ಸೋತಲ್ಲಿಯೂ ಈ ದೃಷ್ಟಿಯಿಂದ ಕಾದಂಬರಿ ಯಶಸ್ಸು 
ಗಳಿಸುತ್ತದೆ. ಸಂಸ ತಿಯ ವಿಕಾಸದಲ್ಲಿ ಮಾನವನ ಪ್ರಯತ್ನದ ಒಂದು ವಾಸ್ತವಿಕ 
ಘಟ್ಟವನ್ನು ಪ್ರಭಾವಿಯಾಗಿ ಚಿತ್ರಿಸುವ ಮೂಲಕ ಕಾನೂರು ಹೆಗ್ಗಡಿತಿ ತನ್ನು 
ಪ್ರಾದೇಶಿಕ ಮಿತಿಗಳನ್ನು ವೂರಿ ಸಾರ್ವತ್ರಿಕತೆಯನ್ನುು ಸಾಧಿಸುತ್ತದೆ. 
ಹೂವಯ್ಯಕಲ್ಲಿ “ಕ್ರಿಯಾಶೀಲತೆ ಮತ್ತು ಬುದ್ಧಿ ಶೀಲತೆ ಕಡಿಮೆ. ಇವೆರಡರ 
ಬದಲಾಗಿ ಕಂಡು ಬರುವುದು ತೀಕ್ಷ್ಣತೆ ಮತ್ತು ಭಾವುಕತೆ ” ಎಂದಂ . ಎಂ. 
ಜಿ. ಕೃಷ್ಣಮೂರ್ತಿ ಹೇಳುತ್ತಾರೆ. (೧೦) ಹೂವಯ್ಯ ಭಾವಜೀವಿ ಎನ್ನುವು 
ದರಲ್ಲಿ ಸಂಶಯವಿಲ್ಲ. ನಿರೂಪಕನೇ ಅದನ್ನು ಒತ್ತಿ ಹೇಳಿದ್ದಾನೆ. ಆದರೆ 
ಹೂವಯ್ಯ ತನ್ನ ಸಾಮಾಜಿಕ ಪರಿಸರಕ್ಕೆ ಪ್ರತಿಕ್ರಿಯಿಸುವ ಕೆಲ ಸಂದರ್ಭಗಳ ' 
ಲ್ಲಾ ದರೂ ವೈಚಾರಿಕತೆಯ ಅಂಶಗಳನ್ನು ಗುರುತಿಸಲು ಸಾಧ್ಯವಿದೆ. ಹೂವಯ್ಯ 
ಒಪ್ಪಿಕೊಂಡ ಹೊಸ ಮೌಲ್ಯಗಳಿಂದಾಗಿ ಸಾಮಾಜಿಕ ಪರಿಸರದೊಡನೆ ಅವನ 
ಸಂಬಂಧ ವಿರೋಧದ್ದಾಗುತ್ತದೆ. ಕಾದಂಬರಿಯ ಕೊನೆಯ ಆಧ್ಯಾಯದಲ್ಲಿ ಬರುವ 
ಸಾಮಾಜಿಕ ಸಾಮರಸ್ಯದ ಚಿತ್ರ ಒಂದು ಸಾಧ್ಯತೆಯೆಂದು ಮಾತ್ರ ನಮ್ಮ 
ಅನುಭವಕ್ಕೆ ಬರುತ್ತದೆ. 
ಇಡಿಯ ಕಾದಂಬರಿಯನ್ನು ಈ ಅಧ್ಯಾಯದ ಮೂಲಕ ವಿಮರ್ಶಿಸುವುದು 
ಸೂಕ್ತ ವಿಧಾನವಾಗಲಾರದು. ತನ್ನ ಚಿಕ್ಕಯ್ಯ ಚಂದ್ರೇಗೌಡರ ಆಜ್ಞೆಯನ್ನು 
ಉಪ್ಲಂಘಸಿ ಇಂಗ ಭೈರರಿಗೆ ಹೂ ವಯ್ಯ ಪಡಿಕೊಡಿಸುತ್ತಾನೆ. ಇಷ್ಟೇ 
ಅಲ್ಲದೆ, ಭೈರ ಅಸ್ಪ್ರಶ್ಯನೆಂದು ಗೊತ್ತಿದ್ದೂ ಅವನು ಚೆಲ್ಲಿದ ಕಂಬಳಿಯ ಗಂಟನ್ನು 
ಅವನ ಗುಡಿಸಲಿಗೆ ಒಯ್ದು ಮುಟ್ಟಿ ಸುತ್ತಾನೆ. ಈ ಕಾರ್ಯ ಭಾವುಕತೆಯ 
ಪರಿಣಾಮವಾಗಿರದೆ ಉದ್ದೇಶಿತ ಕ್ರಿಯೆಯೇ ' ಆಗಿದೆ. 'ಹೂವಯ್ಯನಿಗೆ ನೇಗಿಲು 
ಮುರಿದುದಕ್ಕೆ ನಿಂಗ, ಭೈರ ಹೊಣೆಗಾರರಲ್ಲ ಎನ್ನುವುದು ತಿಳಿದಿದೆ. ಇಷ್ಟೇ 
ಅಲ್ಲದೆ ತಪ್ಪು ತನ್ನ ಮತ್ತು ತನ್ನ ತಮ್ಮನದು ಎನ್ನುವುದರ ಅರಿವೂ ಇದೆ. 
ಹೀಗಾಗಿ ಅವನ ಕ್ರಿಯೆ ಅವನ ಪ್ರಾಮಾಣಿಕತೆಯ, ಹೊಣೆಗಾರಿಕೆಯ. ಫ್ಲೈರ್ಯದ 
ಕ್ರಿಯೆಯಾಗುತ್ತದೆ. . ಬಲಿಗೆ ಮಾಸಲಾದ ಹೋತವನ್ನು ರಕ್ಷಿಸ: ಷು 
ಸ ರಕ್ಷಿಸುವ ಕ್ರಿಯೆ. ಇದಕ್ಕೂ 
ಹೆಚ್ಚು ವ್ಯಾಪಕವಾದ ಸಾಮಾಜಿಕ ಅರ್ಥ ಹೊಂದಿದೆ. ದೆಯ್ಯದ ಹರಕೆಗಳಂಥ 
ಆಚರಣೆಗಳು ಹೂವಯ್ಯನ ದೃಷ್ಟಿಯಲ್ಲಿ ಮೂಢನಂಬಿಕೆಗಳು : “ಉಪನಿಷತ್ತು 
ಭಗವದ್ಗೀತೆಗಳೆ, ಮಹೋನ್ನತ ದಿವ್ಯ ದರ್ಶನವೆಲ್ಲಿ ? ಈ ಮಂದಿ ಕೈಕೊಂಡಿರುವ 
ಪಿಶಾಚಾರಾಧನೆಯೆಲ್ಲಿ ? ಇದನ್ನೆಲ್ಲ ತಿದ್ದುವ ಬಗೆ ಹೇಗೆ ? ” (೧೧) ಎಂದು ಕೇಳು 
ವಾಗ ಅವನು ತನ್ನ ಪರಿಸರದ ಮೂಢನಂಬುಗೆಗಳನ್ನು ಸ್ಪಷ್ಟವಾಗಿ ನಿರಾಕರಿಸು 


ಲ ಸಂಕ್ರಮಣ ೨೬೫/ಸಪ್ಪಂಬರ ೯೪೧೯ 


ರ ಲ ಆ AE 


ತ್ತಾನೆ. "ಭೂತಕ್ಕೆ ವೂಸಿಲಾದುವನ್ನು ಇಟ್ಟುಕೊಳ್ಳಬಾರದು” ಎಂದು ಚಂದ್ರಯ್ಯ 
ಗೌಡ ಮದಿಸಿದೆರೂ, “ಅನಿಷ್ಟವಾಗುತ್ತದೆ' ಎಂದು ಅನೇಕರು . ಬುದ್ದಿ ವಾಡ 


ಲ 
ಹೇಳಿದರೂ ಹೂವಯ್ಯ ಲೆಕಿ ಸಸುವುದಿಲ್ಲ. ಇದು. ಸಾಮಾಜಿಕ ಬಂಡಿನ ಸ್ವರೂಪದ 
ಕ್ರಿಯೆಯೇ ಆಗಿದೆ. 


ಕಾನೂರು ಹೆಗ್ಗಡಿಶಿಯ ಪಾತ್ರಗಳನ್ನು ಪ್ರಕೃತಿ-ಸಂಸ್ಕೃತಿಗಳ ದ್ವಂದ್ವದ ಸಂಕೇಶ 
ಗಳೆಂದು ನೋಡುವು ಮೊ ಕಾದಂಬರಿಯನ್ನು eS ಸಂದರ್ಭದಲ್ಲಿ ಮಹ 

ತ್ವದ್ದಾಗಿದೆ. (೧೧ ಎ) ನಾನು ಈ ಮೊದಲೇ ಹೇಳಿದಂತೆ ಈ ದ್ವಂದ್ವ ಕಾದಂಬರಿಗೆ 
ಸಾರ್ವತ್ರಿಕ ಆಯಾವ:ವನೆ ನ್ನೂ ದಗಿಸಿ ಕೊಡುತ್ತದೆ. ಹಾಥಾರ್ನ್‌ (Hawthorne) 
ನ ಕಾದಂಬರಿಗಳಲ್ಲಿ ಕೇಂದ್ರದಲ್ಲಿರುವುದು Nature and Refinement 
ಎಂದು. ಸಂಕೇತಿಸಲಾರುವ ಈ ದ್ವಂದ್ವವೇ. ಇದು ಕಾನೂರು ಹೆಗ್ಗಡಿತಿಯ 
ಹೊರಗಿನ ಕಲ್ಪನೆಯಲ್ಲ ಎನ್ನುವುದಕ್ಕೆ ನಿರೂಪಕ `ಪ್ರಕೃತಿ' ಹಾಗೂ `ಸಂಸ್ಕೃತಿ' 
ಈ ಪದಗಳನ್ನು ಪಾತ್ರಗಳ np ಮೇಲಿಂದ ಮೇಲೆ ಉಪಯೋಗಿಸು 
ವುದು ತೋರಿಸುತ್ತದೆ. ಹೂವಯ್ಯನ ಪ್ರಕೃತಿ “ತಾತ್ವಿಕ, ಕಲ್ಪನಾ ಪ್ರಧಾನ, 
ಭಾವಮಯ' ; ರಾಮಯ್ಯನದು "ಕೋಮಲ ಪ್ರಕೃತಿ', ಚೆನ್ನಯ್ಯ `ಸಂತೋಷ 
ಪ್ರಕೃತಿ'ಯ.ವನು; ಚಂದ್ರಯ್ಯ ಗೌಡ "ರಜೋಗುಣಿ' ; ಶಾಮಯ್ಯಗೌಡ "ಸ್ವಭಾ- 
ವತಃ ಸಾತ್ವಿಕ'. ಹಾಗೆಯೇ ಪಾತ್ರಗಳನ್ನು "ಸಂಸ್ಕೃತಿ'ಯ ನಿಕಷದಿಂದಲೂ 


rs 


ಪರೀಕ್ಷಿಸಲಾಗಿದೆ. ಹೂವಯ್ಯ ಮುತ್ತಳ್ಳಿಯಿಂದ'ಕಾನೂರಿಗೆ ಮರಳುವ ಭ್‌ 


ದಲ್ಲಿ ಬರುವ ನಿರೂಪಕನ ಹೇಳಿಕೆಯನ್ನು ಉದಾಹರಣೆಗಾಗಿ ನೋಡಬಹಂದ 
“ಆ ರುುಂರುರಾವಾತ ವಿದ್ಯುತ್‌. ವಜ್ರಗಳಿಗೆ ಮುತ್ತಳ್ಳಿಯ ಗಾ ಡಿಯೂ, ಗಾಡಿ 
ಯಲ್ಲಿದ್ದ ಅಸಂಸ್ಕೃತ ; ಅರ್ಧ ಸತ ಸುಸಂಸ್ಕೃತ ತರೂ ಆಲ್ಲಿ ಕಿಮ್ಮಿ ಜಿಗಿ 
ಯುತ್ತಿದ ದ್ದ ತರಗೆಲೆಗಳಿಗಿಂತಲೂ ಹೆಚ್ಚೇನೂ Be ತೆ ತೋರಲಿಲ್ಲ, (೧೨)” 
ಪ್ರಕೃ ತಿಯ ಪ್ರಚಂಡ ಶಕ್ತಿಗಳೆದುರು ನಿರೂಪಕನ ಸಾಂಸ್ಕೃತಿಕ ತಾರತಮ್ಯ ಗಳು 
ಅಗಣ್ಯವೆನಿಸಿದರೂ ಕಾದಂಬರಿಯು ದ್ವಕ್ಕೂ ಇಂಥ ತಾರತಮ್ಯ 7 
ಆಗ ಗಾಡಿಯಲ್ಲಿದ್ದ ವರೆಂದರೆ, ಹೂವಯ್ಯ, ರಾಮಯ್ಯ, ನಾಗಮ್ಮ. ಪುಟ ತ್ರಮ್ಮ, 
ವಾಸು ಹಾಗೂ ಗಾಡಿ ಹೊಡೆಯುವ ಕುಂಬಾರ ನಂಜ. ನಿರೂಪಕನದ್ದ ದೃಷ್ಟಿಯಲ್ಲಿ 
ನ. ರಾಮಯ್ಯ ಸುಸಂಸ್ಕೃತರು. ನಾಗಮ್ಮ , ಪುಟ್ಟಮ್ಮ, ವಾಸು ಅರ್ಧ 
ಸಂಸ ತರು: ನಂಜ ಅಸಂಸ್ಕೃತ. ಸುಬ್ಬಮ್ಮನ ವಿಷಯದಲ್ಲಿಯೂ ಇಂಥವೇ 
ಹೇಳಿಕೆಗಳಿವೆ: “ದಾರಿಪ್ರ್ಯದಲ್ಲಿ ಹುಟ್ಟಿ ಬೆಳೆದು, ಅನಂಗೃಷ್ಟಂನಿದ ' ಯ್ಯಾ. 
ಷೂ ಆಚಾರ ವ್ಯವಹಾರಶೀಲಗಳನ್ನು ಕಲಿತ ಸುಬ್ಬ ಮ್ಮ ನಲ್ಲಿ ಸು ಸಂಸ್ಕೃತ ಸ್ತ್ರೀ 
ಹಜವಾದ ರ್ಯ ಗಾಂಭೀರ್ಯ ನಯವಿನಯ "ಸಂಯಮ ಸಂಚಲನ 


J 


ಸಂಕ್ರಮಣ ೨೬೫ / ಸಪ್ಟಂಬರ ೧೯೯೪ 


ಗಳು ಒಂದಿನಿತೂ ಇರಲಿಲ್ಲ,” “ಎಲ್ಲರೂ ಸಂಸ್ಕೃತಿಯ ದೃಷ್ಟಿಯಿಂದ ಅವಳಿಗೆ 
ಬಹುದೂರವಾಗಿದ್ದರು, ಪರಕೀಯರಾಗಿನ್ದರು.” ಸಸ್ಪಲಿಸೃತಿಯಲ್ನ 74 ಬಡತನ 
ದಲ್ಲಿಯೂ ತನ? ಸರಿಸಮಾನವಾಗಿದ್ದ ಓಬಯ್ಯನನ್ನು ಅಣ್ಣ ಎಂದು ಕರೆಯುವುದು 
ಅವಳಿಗೆ ಪ್ರಯೋಜನಕಾರಿಯಾಗಿತ್ತು.” "ಪ್ರಕೃತಿ'-"ಸಂಸ್ಕೃತಿ' ಪದಗಳನ್ನು ನಿರೂ- 
ಪಕ ಪ್ರತ್ಯಕ್ಷವಾಗಿ ಉಪಯೋಗಿಸದಿರುವುಗಲೂ ಕೂಡ ಅವನ ತಾತ್ವಿಕ ದೃಷ್ಟಿಯಲ್ಲಿ 
ಅವು ಅಂತರ್ಗತವಾಗಿರುವುದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. 


ಕಾದಂಬರಿಯಲ್ಲಿ ಹೂವಯ್ಯ ಮುಖ್ಯ ಪಾತ್ರವಾಗುವುದಕ್ಕೆ ಕಾರಣ ಅವನು 
` ನಿರೂಪಕನ ' ಕಲ್ಪನೆಯ ಸಂಸ್ಕೃತಿಯ ಶ್ರೇಷ್ಠ ಪ್ರತಿನಿಧಿಯಾಗಿದ್ದಾನೆ ಎನ್ನುವುದು. 
ಹೂವಯ್ಯನಂತೆ ರಾಮಯ್ಯನೂ ವಿದ್ಯಾಸಂಸ್ಕಾರ ಹೊಂದಿದವನು. “ಬರ್ಡ್ಸ್‌- 
ವರ್ತ್‌, ಆರ್ಸಲ್ಲ್‌ ಮೊದಲಾದವರ ಕಾವ್ಯದಿಂದ ಪ್ರಭಾವಿತನಾದವನು, ಒಳ್ಳೆಯ 
7ಔರವಿಸುವವನು. ಅದರೆ ಪ್ರಕೃತಿ: ದೋಷದಿಂದಾಗಿ ( ಅಷನು"ದೃಢ 
ನಲ್ಲ) ಹೂವಯ್ಯನ ಸಾಂಸ್ಕೃತಿಕ ಮಟ್ಟವನ್ನು ತಲುಪುವುದು ಅವನಿಂದ 
ಆಗ:ಪುದಿಲ್ಲ. ಕಾದಂಬರಿಯಲ್ಲಿ ಎಲ್ಲ ಪಾತ್ರಗಳೂ ಹೂವಯ್ಯನ ವ್ಯಕ್ತಿತ್ವದ 
ಪ್ರಭಾವಕ್ಕೆ ಒಳಗಾಗುತ್ತಾರಾದರೂ ಸೀತೆ ಅವನ ಶಿಷ್ಯತ್ವವನ್ನು ವಹಿಸಿದಂತೆ 
ಉಳಿದವರಾರೂ ವಹಿಸುವುದಿಲ್ಲ ಎನ್ನುವುದನ್ನು ಗಮನಿಸಬೇಕು. ಹೂವಯ್ಯನ 
ಸಹವಾಸದಲ್ಲಿ ಸೀತೆ" ಸುಸಂಸ್ಕೃತ ತರಳೆ” ಯಾಗುತ್ತಾಳೆ; ಸಾಧಕಳಾಗುತ್ತಾಳೆ- 


ಕಾದಂಬರಿಯ ಸಾಂಸ್ಕೃತಿಕ ಪರಿಸರದಲ್ಲಿ ಹೂವಯ್ಯನಿಗೆ ಶ್ರೇಷ್ಠ ಸ್ತಾನವಿರುಪುದು 
| ಲು 
ಸ್ವಾಭಾವಿಕವಾದದ್ದು . . ಯಾಕೆಂದರೆ, ವರ್ಣವ್ಯವಸೆ ಯಲ್ಲಿ ಈ ಸ್ಟಾ ನ ದೊರಕಿ 
ದ ಕಾಲ $ yy 
ಸಿದ್ಧ ಬ್ರಾಹ್ಮಣರು ಅದನ್ನು ನೈಸರ್ಗಿಕ ಆಸೆಗಳಿಗೆ ಬಲೆಯಾಗಿ ಕಳೆದುಕೊಂಡಿ 
ದ್ದಾರೆ. ಇವರ ಪ್ರಭಾವಶಾಲೀ ಪ್ರತಿನಿಧಿಯಾದ ಜೋಯಿಸ ಲೋಭಿ, ಜನ 
ವಿರೋಧಿ, ಮೋಸಗಾರ, ತನ್ನು ಛಲವನ್ನು ಸಾಧಿಸುವುದಕ್ಕೆ ರಾಮಯ್ಯನ ಬದಲು 
ತಾನೇ ಸೀತೆಗೆ ತಾಳಿಕಟ್ಟುವ ಮಟ್ಟಕ್ಕೆ ಇಳಿಯುವ ಅಧಮ. ಅಗ್ರಹಾರದ ಉಳಿದ 
ಸರು ( ಜಾತಿಯ ಕಲ್ಪನೆಯಿಲ್ಲದ "ಸಣ್ಣ ಭಟ್ಟ' ರಂಥ ಹುಡುಗರನು 
ಬಿಟ್ಟರೆ ) ಹೆಚ್ಚು ಕಡಿಮೆ ಜೋಯಿಸರ ಮಟ್ಟದವರೇ. ಹೂವಯ್ಯನ" ಬಗ್ಗೆ 
ಜೋಯಿಸನ ದ್ವೇಷ ಸಹಜವಾದದ್ದು -. ಅವನ ಧಾರ್ಮಿಕ ಸರ್ವಾಧಿಕಾರವನ್ನು 
ಸುದ 
ಅ ಲಾ” ಬಲವಾಗಿ ಉಳಿದವರು ಪ್ರಶ್ನಿಸುವುದಿಲ್ಲ, ಆದರೆ, 
ಕಾದಂ ನ ಹೂರಗಿನ ಸಾಂಸ್ಕತಿಕ ಮೌಲ್ಯಗಳಿಂದ ಅಳೆದಾಗ ಹೂವಯ್ಯನ 


ವೃಕ್ತಿತ್ವದಲ್ಲಿಯ ನ್ಯೂನತೆಗಳೂ ಎದ್ದು ಕಾಣುತ್ತವೆ. ವ್ಯಂಗ್ಯದ ವಿಷಯವೆಂದರೆ 


© 


೫೬ ಸಂಕ್ರಮಣ; ೨೬೫/ಸಪ್ಪಂಬರ ೧೯೯೪ 


ತನ್ನ ಸ ಸಂಪೊರ್ಣ ವಿವರಗಳೊಡನೆಯೆ ಕಾದಂಬರಿಯ ಅವಕಾಶವನ್ನು ತುಂಬಿ 
ಕೊಳ್ಳುತ್ತ ದೆ. ಬಾಸ್ಯ ಪ್ರಶುಚ, ನ ಭಾವಸ್ರಪಂಚ ಚೆ ಎರಡರ ಪುನ ನರ್‌ ನಿರ್ಮಿತಿ 
ಮಲ್ಲಿಯ ವಾಸ್ತವತೆ ಸಾಧಿಸಲು ಇಲ್ಲಿ ಲೇಖಕರ ಪ್ರತಿಭೆ, ದುಡಿಯುತ್ತದೆ. 
ಉದಾಹರಣೆಗೆ ಫ್ಲಾಬೇರ್‌ ನ ರ ಮುದಾನತ್‌ ಬೋವರಿ 
( Madame Bovary ) ಯ.ಲ್ಲಿ ಚಾಲ್‌ನ್ಸನ ವ್ಯಕ್ತಿಶ್ವ್ಚವನ್ನು ಆವನ ಟೊಪ್ಪಿ ಗೆಯ 
ವರ್ಣನೆಯ ಮೂಲಕ ತೋ ಜೆ ರೀತಿಯಲ್ಲಿರುವ ಮುಕ ಜೇಬಿನ ವರ್ಣನೆ 
ಯನ್ನು ನೋಡಬಹುದುಃ 


"ಸರ್ವವಸ್ತು ಸಂಗ್ರಹಶಾಲೆಗಳಂತಿದ ಆ ಜಿಗಟಾದ ಜೇಬುಗಳಿಂದ ಹೊರಬಿದ್ದಂ 
ದಂಡೇ ಪದಾರ್ಥಗಳು ಬೆಳೆಕು ಕಂಡವು. ಮುರಿದು ಮುರಿದು ಹೋಗಿದ್ದ 
ಒಂದು ತವರದ ಪೀಪಿ; ಯಾವ ಕಾಲದ್ದೊ ೬ ಏನೋ ಒಂದು ರೊಟ್ಟಿಯ ಚೂರು; 
ಎರಡು `ಮೂರು- ಬಳಪದ ಚೂರು, ಸಿಂಡು ಮುಸುಡಿಯು. ಒಂದು. ಸೀಸದ 
ಕಡ್ಡಿ ಯ ವಾಮನಾವತಾರ; ಏಳೆಂಟು ಕೋವಿಯ ಚರಿ; ಒಂದು ಬಣ್ಣ ದ ಬಿಂಗ: ಅರ್ಥ 


ತಿಂದಿದ್ದ ಒಂಡು. ಉತ್ತತ್ತಿಯ ಹಣ್ಣು; ; ಒಂದೆರಡು ಜೂ ಕಲ್ಲು ಹರಳು 
ಗಳು: "'ಅಜಿಬಿಜಿಯಾಗಿದ್ದ ಬೆಮ್ಮಾ ರಲ ಹಣ್ಣು ಗಳು; ಒಂದು ಧೂಪದ ಕಾಯಾ. 
ರಬ್ಬರ್‌ ಚೂರುಗಳು; "ಹಗ್ಗ: ಅಮು ಫವಕ್ರವಾಗಿದ್ದ ಒಂದು ಹಿಡಿ ಹೋದ ಸಣ್ಣ 
ಚೂರಿ; ಒಂದು ಬಣ್ಣ ಬಣ್ಣ ವಾಗಿದ್ದ ಹಕ್ಕಿ ಯ ಪುಕ್ಕ; ಒಂದು ಸೇಫ್ಟಿ ಪಿನ್‌: 
ಒಂದು ಮಧ್ಯೆ ತೂರಾಗಿದ್ದ. ಮೂರು ಜಾ. ತೆ ರಸಾ ತೆಗೆ- 
ದಷ್ಟೂ ಇವೆ! ಅಕ್ಷಯ ಪಾತ್ರೆಯೋ, ದ್ರೌಪದಿಯ ಸೀರೆಯೋ ಆ ಜೇಬು ! 
ರಬ್ಬ ರ್‌ ಬಿಲ್ಲು ಮಾತ್ರ ಗೋಚರವಾಗಲಿಲ್ಲ. “ (೧) 


ಈ ವಿಧಾನದ ಮುಖ್ಯ ಗಂಡಾಂತರವೆಂದರೆ ವಸ್ತು ವಸ್ತುವಾಗಿಯೇ ಉಳಿದು 
ಕಾದಂಬರಿಯ ನಿಟ ಸಡಲಿಕೆಗೆ ಕಾರಣವಾಗುವುದು. ಆದರೆ ಪುಟ್ಟ ಪ್ಪನವರಂ 
ಕೊಡುವ ವರ್ಣನೆ ವಸ್ತುಗಳಲ್ಲಿಯೂ ಮಾನವೀಯ ಅರ್ಥಗಳನ್ನು ಕಾಣಿಸು 
ವುದರ ಮೂಲಕ ಕಾದಂಬರಿಯ ಒಟ್ಟು ಆಶಯದ ಅಂಗವಾಗುತ್ತದೆ. ವಾಸು 
' ವಿನ ವ್ಯಕ್ತಿತ್ವ, ಅವನ ಚಟುವಟಿಕೆಗಳು. ಹವ್ಯಾಸಗಳು -. ಎಲ್ಲದರ ಅದ್ಭುತ 
ಪರಿಚಯವನ್ನು ಈ ವರ್ಣನೆ ನಮಗೆ ಮಾಡಿಕೊಡುತ್ತದೆ. ಪಾತ್ರಗಳ KS 
ಪ್ರಪಂಚದ 'ನಿವರಗಳಲ್ಲಿಯೂ ಇದೇ ಮಟ್ಟದ ವಾಸ್ತವತೆ ಮೂಡಿ ಬಂದಿದೆ. 
ಉದಾಹರಣೆಗಾಗಿ ದೂರದ ಕಣಿವೆ ತಪ್ಪಲಲ್ಲಿ ಹೆಣ , ಸುಡುವ ಬೆಂಕಿಯನ್ನು 
' ನೋಡಿದಾಗ ತಿಮ್ಮನನ್ನು ಆವರಿಸುವ ನನ ವರ್ಣನೆಃ , 


೪೯ 
ಸಂಕ್ರಮಣ. ೨೬೫ / ಸಪ ೈಂಬರ ೧೯೯೪ | 


ರಿಸರದ ಸೃಷ್ಟಿಯಲ್ಲಿ ಪುಟ್ಟಪ್ಪನವರು ತೋರುವ ಸೂಕ್ಷ್ಮತೆಯನ್ನು ಹೂವಯ್ಯ 
ಸ ಯ * ವಿಕಾಸದ ಕ್ರಮವನ್ನು ಗುರುತಿಸುವಲ್ಲಿಯೂ ನೋಡಬಹುದು 
ಕ್ರಮದ ಅರಿವು ನಮ್ಮಲ್ಲಿ ಮೂಡುವುದು ನಿರೂಪಕನ ಕಥನ ಹಾಗೂ ಅಭಿನೀತ ನಿದ- 
ರ್ಶನಗಳ ಮೂಲಕವಾಗಿ. ಆದುದರಿಂದ ಅದರ ಸ್ವ ರೂಪದ ಬಗ್ಗೆ ಅವ 
ಹೇಳುವ ಮಾತುಗಳನ್ನು ಮೊದಲಿಗೆಯೆ ಗಮನಿಸುವುದು ಅವಶ್ಯ ವಾಗುತ ನೆ 


ಅವನು ಈ ಸಂದರ್ಭದಲ್ಲಿ ಎತ್ತುವ ಪ್ರಶ್ನೆ ಹೀಗಿವೆ : | | 


ಹೂವಯ್ಯನ ಆತ್ಮದಲ್ಲಿ ಆಗುತ್ತಿನ್ನ ಬದಲಾವಣೆ ಏನು? ಆ ಬದಲಾವಣೆಗೆ 
ಸಸ ಹ ಚ ಆ ಬದಲಾವಣೆಗಳು ಹಠಾತ್ತಾಗಿ ಜಲ ಸಂಭವಿಸುತ್ತಿದ್ದ ಬ 2 
ಕ್ರಮವಾಗಿ ವಿಕಾಸ ಹೊಂದಿ ಹೊರ ಹೊಮ್ಮುತ್ತಿದ್ದವೋ 


} 


“ಮನುಷ್ಯನ ಅಂತಶ್ಚಿತ್ತ ಸಮುದ್ರದಂತೆ ಗಂಭೀರವಾಗಿದೆ, ಅಪಾರವಾಗಿದೆ. ಆಫ 
ನಡೆಯುವ ವ್ಯಾಪಾರಗಳು ನಮಗೆ. ಆ ಬನ್ನ. ಹೇಳಬಹುದು ” "ಎಂದ 
ವಿವರಿಸುತ್ತ ನಿರೂಪಕ. ಶಾಸ್ತ್ರಜ್ಞರಿಗೆ ಸಮುದ್ಭುದ ಒಳಗೆ ಜರುಗುವ ವ್ಯಾಪಾರಗಳು 
ಹೇಗೆ ಆಕಸ್ಮಿಕವೆಂದು ತೋರುವುದಿಲ್ಲ ವೋ ಷಯ "ಹೂವಯ್ಯನ ಅಂತರಾತ Ns 
ನಿಗೂಢ ಗರ್ವ್‌ರದಲ್ಲಿ ಬಾಹ್ಯ ದೃಷ್ಟಿಗೆ ತಿಳಿಯದಂತೆ ಅನೇಕ ವ್ಯಾ i ಜರುಗಃ 
ತ್ರಿದ್ದುವು. ಅವುಗಳು ಹೊರಗೆ ಪ್ರಕಾಶಿತವಾದಾಗ ಅವನಿಗೇ ವಿಸ್ಮಯವಾಗುತ್ತಿ ತ್ತಿತ್ತು? 
ಎಂದು ತಿಳಿ ಸುತ್ತಾನೆ " ಎಂದರೆ, ಅವನ ಪ್ರಜ್ಞೆಯ ವಿಕಾಸದ ಎಲ್ಲ ಹಂತಗಳನ್ನೂ 
ತಾರ್ಕಿಕವಾಗಿ, ಸುಸಂಬದ್ಧವಾಗಿ ತೋರಿಸಲಾಗದು ಎಂದು ಅವನಿಗೆ ಹೇಳುವುದಿದೆ 


“ಕಾನೂರು ಹೆಗ್ಗಡಿತಿ? "ಯನ್ನು ಓದುವಾಗ ಈ ಮಾತನ್ನು ನೆನಪಿನಲ್ಲಿಡ 
ವುದು ಒಳ್ಳೆ ಯದು. 
ಹೊವಯ್ಯನ' ಸಾಂಸ ಸೃತಿಕ ಪರಿಸರದಲ್ಲಿ ಕಾವ್ಯ ತೀರ ಅಪರಿಚಿತವಾದದ್ದೇನಲ್ಲಿ 
ಸೀತೆಮುನೆ' ಸಿಂಗಪ್ಪಗೌಡರು ಜೈಮಿನಿ ಭಾರತವನ್ನು ಓದಿ ಹೇಳಬನ್ಲರು. “ಅವರ 
ಕಾವ್ಯ ವಾಚನದಲ್ಲಿ ಆಸಕ್ತಿ ಹೊಂದಿದವರೂ ಈ pe: ಸರದಲ್ಲಿ ಕೆಲವರಿದ್ದು ರೆ. 
ಆದರೆ, ಹೂವಯ್ಯನ ಕಾವ್ಯಾನುಭವ ಅವರ ಅಳವಿಗೆ ಮಾರಿದ್ದು. ಅದನ 


ತನ್ಮಯತೆ ಅಷ್ಟು ದಿನವ ವಾದದ್ದು. ಕಾದಂಬರಿಯ ಪ್ರಾರಂಭದ ಆಗಸ 
ನಾಸ pe ಷ್ಟ್ರಾ ಸಸ 


ak. Ad 


ಹೂವಯ್ಯನ ಮುಖವು ಭಾವೊ ಸ ದಿಂದಲೂ, ಹರ್ಷದಿಂದಲೂ ಆಗ ತಾಸ 


ಅಭ್ಯ ho ಮಾಡಿದವನ ನ " 
ಮುಖದಂತೆ ಕೆಂಪಾಗಿತ್ತು. ಕಣ್ಣು ಸರೀಲಾವೃತವಾ! 


ಕೆ ಸಂಕ್ರಮಣ ೨೬೫ / ಸಪ್ಟಂಬರ 


ಮು ಶ್‌ 


'ಮಿರುಗುತ್ತಿದ್ದ ಬಿ ವು. A ದೆ 


ಒಮ್ಮ ಎದೆಯುಬ್ಬಿ ಬೀಳು ಶ್ರಿತ್ತು. ಸೀತೆ ನೋಡು 
ತ್ತಿದ್ದ ಹಾಗು ಮೆಲ್ಲೆಲರು ಬೀಸಿದಾಗ ಹೂವಿನಿಂದ ಹನಿಗಳುದುರುವಂತೆ 
ಅವನ ಕಣ್ಣು ಗಳಿಂದ ವಾರಿ 'ಬಿಂದುಗಳೂ ಸೂಸತೊಡಗಿದವು. (೪). 


ಸುಸಂಸ್ಕೃತವಾದ ಪಾಸಿದ್ದಿಯನ್ನು ಹೊಂದಿದ “ನಿರೂಪಕ ಹೂವಯ್ಯನ ನ ಅನುಭವದ 
ಅತಾರ್ಕಿಕತೆಯನ್ನು ಸಂವಹಿಸಲು ಅಲಂಕಾರಿಕ ಭಾಷಯಯ್ಯಲ್ಲಿ ಆವಣಿ? ತ್ತಿ 
ದ್ಹಾ ನೆ. ಆದರೆ ಅವನ ಅರ್ಥ ಸ್ಪಷ್ಟವಾಗಿಯೇ ಇದೆ ಹೂವಯ್ಯನ ಮೋರೆಗೆ 
ರಕ್ತ ಶ್ರವುಕ್ಕಿ ಕೆಂಪಾಗಿದೆ. ಕಣ್ಣು ಗಳಲ್ಲಿ ನೀರು ತುಂಬಿದೆ... .. ಉಸಿರಾಡುವುದು ತೀವ್ರ 
ವಾಗಿದೆ, ಸೀತೆ ನೋಡುತ್ತಿ ದ್ದ ಂತೆಯೇ ಕಣ್ಣಿ €ರು ಸುರಿಯುತ್ತ ದೆ. ಹೂವಯ್ಯ 


ಓದುತ್ತಿದ್ದ ಕವಿತೆ ಅವನ ಇಡೀ ಅಸ್ತಿತ್ವವನ್ನೇ ಅಲುಗಾಡಿಸಿದೆ. - ನಿರೂಪಕನಿಗೆ 


: “ಇದು ಭೂಮಾನುಭೂತಿಯಾಗಿ ಕಂಡರೆ, ಸಲ ಅನುಭವಕ್ಕೆ ಪರಕೀಯಳಾದ 


ಸೀತೆ "ಬಾವನಿಗೆ “ಮೈಮೇಲೆ' ಬಂದಿರಬಹುದಾ” ಎಂದು ಆಲೋಚಿಸಿ ಬೆದರು 


ತ್ತಾಳೆ. 


ಹೂವಯ್ಯನ ಪ್ರಜ್ಞೆ ಯ ಕಾಸಕ್ಕೆ ಕಾವ್ಯ, ಶಾ ಸ್ತ್ರಗಳು ಒಂದು ಸಾಧನವಾದರೆ 
ನಿಸರ್ಗ ಇನ್ನೊಂದು ಸಾಧನ. ಹೂವಯ್ಯನ `ಶೆಸಸಮಾಧಿಯಂತೆ ಅವನ ಭಾವ 


[2 ಸಮಾಧಿಯೂ ಈ ಪ ರಿಸರಕ್ಕೆ ಅಪರಿಚಿತ ಸ ಈ ಅನುಭವವನ್ನು ವಿವರಿಸು 


ವಾಗಲೂ ನಿರೂಪಕನ ಭಾಷೆ ಕಾವ್ಯದ ಮೊರೆ ಹೋಗುತ್ತದೆ. ವ್‌ 
ಹಂತಗಳನ್ನು ದಾಟಿ ಹೂವಯ್ಯ ನಿಷರ್ಗದೊಡನೆ ಅನುಭಾವವೆಂದು , ಕರೆಯ 


ಬಹುದಾದ "ಸಂಬಂಧವನ್ನು ಸ್ಥಾ ಸುತ್ತಾನೆ.. ಅದರ ವರ್ಣನೆ ಹೀಗಿದೆ : 


ನೋಡುತ್ತಿದ್ದಹಾಗೆ, ಹೂವಯ್ಯನ ಎದೆಯ ಗೂಡಿನಲ್ಲಿ ಹೃದಯವನ್ನು ಚಿಮ್ಮಿ 


ಸುತ್ತ, ಸೂರ್ಯನ ರಕ್ತಬಿಂಬ ದಿಗಂತ ರೇಖೆಯ ಮೇಲೆ ಇಣಿಕಿತು. ನ್ಯ 


| ಲೆ. ಮೇಲೆ ಮೇಲಕ್ಕೆ ೇೀರಿ ಸಂಪೂರ್ಣ ಬಿಂಬ ವಿರಾಜಮಾನವಾಯಿತು... 


ಆನಂದ ಸರಸ _ತಿಯಾದ ಭಗವಂತ ಸೌಂದರ್ಯರೂಪಿಯಾಗಿ ಮ್ಫೆ ಸತ 


ಹೂವಯ್ಯನ ತ್ಮ ದಲ್ಲಿ ರಸವಾಗಿ ಪ್ರವಹಿಸಿದನು. 


ಅದು ಅನಿರ್ವಚನೀಯವಾದ ಅಖಂಡ ಭಾವಾನುಭವ ಮಾತ್ರವಾ ತಾನೆ 
ಎಲ್ಲವೂ ಆಗುತ್ತಿದ್ದ ಂತೆ ಮೊದ ಮೊದಲು ತೋರಿದ್ದ ರೂ ಚ “ತಾನು' 
ಎಂಬ ಭಾವವೂ ಪ್ರಜ್ಞೆ ಯಿಂದ ಉರುಳಿ ಮಾಯವಾಯಿತು. ಆನಂದವನ್ನು 


ಸಂಕ್ರಮಣ ೨೬೫/ಸಪ ಬರ ೧೯೯೪ 


೫.೪ ಏನೋ? ಎಂತೋ ? 


ಯಾರಿಗೆ ಗೊತ್ತು? (೫) 


ರಾಮಾಯಣದರ್ಶನಂ ದಲ್ಲಿ ಕವಿ ಇಂಥದೇ ಅನುಭವವನ್ನು ವರ್ಣಿಸುವಾಗ 
ಹೆಚು ಖಚಿತವಾದ ಭಾಷೆಯನ್ನು ಉಪಯೋಗಿಸುತ್ತಾನೆ. ಮಂದಾಕಿನಿಯನ್ನು 


ಸ 


ನೋಡುತ್ತಿದ್ದ ದಾಶರಥಿ ರಸವಶನಾದಾಗ 


, ನೋಡುತಿರೆ ತಾನೆ ಹೊಳೆಯಾದಂತೆ 
ತಾನಡವಿಯಾದಂತೆ, ತಾನೆ ಗಿರಿಯಾದಂತೆ, 
ತಾನೆ ಬಾನಾದಂತೆ, ತಾನೆಲ್ಲಮಾದಂತೆ, 
ಮೇಣೆಲ್ಲಮುಂ ತನ್ನೊಳಧ್ಯಾತ್ಮವಾದಂತೆ 
ಭೂಮಾನುಭೂತಿಯಿಂ ಮೈ ಮರೆದನಾ ರಸಸಿಧಿ 
ಪೇಳ್‌, ರಾಮನಧ್ಯಾತ್ಮಮಂ ಸಕಲ ಲೋಕಕ್ಕೆ ಸಾರ್ವ 
ಭವ್ಯ ಭಗವತ್‌ ಸಾಕ್ಷಿಯ್ಯೆ ಸಲೆ ಕಿರೀಟೋನ್ನ ತಃ ೬) 
ಕಾನೂರು ಹೆಗ್ಗಡಿತಿ : ಹೂವಯ್ಯ ಸಾಧನೆಯ ಮಾರ್ಗದಲ್ಲಿ ದೊರಕಿಸುವ 
ಸಿದ್ದಿಯನ್ನು ಗುರುತಿಸುವಂತೆ ಅವನ ಸೋಲುಗಳನ್ನು ಗುರುತಿಸುತ್ತದೆ. ಈ 
ಏಂ 1 
ಮಿ ಜಾ ಗೆ 
ದೃಷ್ಟಿಯಿಂದ. 


ಕಾದಂಬರಿಯ ಕೊನೆ ಕೊನೆಗೆ ನಿರೂಪಕ ಹೂವಯ್ಯನ ಆಧ್ಯಾತ್ಮಿಕ ಸೋಲುಗಳನ್ನು 
ಹಾಗೂ ಅವುಗಳ ಕಾರಣಗಳನ್ನು ಕುರಿತಂತೆ ಕೊಡುವ ಎಶ್ಲೆ ೀಷಣೆ ಮಹತ್ವ 
ದ್ಹಾಗಿದೆ. ಯಾಕೆಂದರೆ, ಕಾನೂರು ಹೆಗ್ಗ ಡಿತಿ ಯಲ್ಲಿ ಹೂವಯ್ಯನಿಗೆ ವಿಶಿಪ್ಪ 
ಸ್ಥಾನ ದೊರೆತು ಅವನನ್ನು “ಕಾದಂಬರಿಕಾರರು. ವಿಮರ್ಶೆಯ ಆಚೆಗಿಟ್ಟಿದ್ದಾ ರೆ” 
ಎಂಬ 2ಂ.-: ಎ ಕೃಷ್ಣ ಮೂರ್ತಿ ಪ್ರಣೀತ ಅಭಿಪ್ರಾಯವೊಂದು ರೂಢ 
ವಾಗಿದೆ. (೭) ಕಾದಂಬರಿಯ ಈ ಭಾಗ ಸ್ವಲ್ಪ ದೀರ್ಫವೆನಿಸಿದರೂ ಅದನ್ನು 
ಇಲ್ಲಿ ಇಡಿಯಾಗಿ ಕೊಡುವುದು ಅವಶ್ಯವಾಗಿದೆ: | 


ಅವನ ಜೀವನಪಕ್ಷಿ ಕನಸು ಮೊಟ್ಟೆ ಗಳನ್ನು ಒಡೆದುಕೊಂಡು ಇನ್ನೂ ಹೊರಗೆ 
ಹಾರಿರಲಿಲ್ಲ, ಮೊದಲು ಅವನ ಹೃಡಯದಲ್ಲಿದ್ದುದು ತಾನು ವಿದ್ಯಾವಂತನಾಗ 
ಬೇಕು, ಪ್ರತಿಭಾಶಾಲಿಯಾಗಬೇಕು, ಕೀರ್ತಿ ಸಂಪಾದಿಸಬೇಕು, ಲೋಕದ ಮಹಾ 
ಪುರುಷರಂತಾಗಬೇಕು, ಸ್ವಾರ್ಥ ತ್ಯಾಗನಿಂದ ಜೀವನವನ್ನು ಪರಮ ಸಾರ್ಥಕತೆಗೆ 


೫೨ " ಸಂಕ್ರಮಣ ೨೬೫ / ಸಪ್ಟಂಬರ ೧೯೯೪ 


.: ಈ. ನ್ಯೂನತೆಗಳು ನನ್ನು ಕಾಣುವುದು ಸೀತೆಯೊಡನೆ ` ಅವನು ಹೊಂದಿದ 


ಜುಂ ಲ್ಲಿ ಈ ೦ಬಂಧವನ್ನು .ಸ್ವಲ್ಪ ವಿವರದಲ್ಲಿ ನೋಡುವ: ಮೂಲಕ 
ಈ ಮಾತಿಗೆ ಸ್ಪಷ್ಟನೆ ಬ ಬರಬಹುದು. 


' ಸೀತೆಯಲ್ಲಿದ್ದ ತನ್ನ ಒಲುಮೆಯನ್ನು ಹೂವಯ್ಯ ಬಹಿರಂಗಗೊಳಿಸದಿರುವ 

ಕಾರಣ "ತನ್ನ ಧೀರತೆಗೂ ಗೌರವ ಗಾಂಭೀರ್ಯಗಳಿಗೂ ಕುಂದು ಬರಬಾರದು' ' 
ಎನು ವುದಾಗಿತ್ತು ಎಂದು ತಿಳಿಸುತ್ತ ನಿರೂಪಕ 'ಪ್ರಕೃತಿ' ಯನ್ನು ವಂಚಿಸುವ 
ಸಾಹಸದಲ್ಲಿ ಹೂವಯ್ಯ ಆತ್ಮವಂಚನೆ ಮಾಡಿಕೊಳ್ಳುತ್ತಿದ್ದ ಎಂದು ಅಭಿಪ್ರಾಯ 
ಪಡುತ್ತಾನೆ. ಈ ಸಂದರ್ಭದಲ್ಲಿ ಆತ ಪ್ರಕೃತಿಯ ಶಕ್ತಿಯ ಬಗ್ಗೆ ಹೇಳುವ 
. ಮಾತುಗಳು ಅತ್ಯಂತ ಮಾರ್ಮಿಕವಾಗಿವೆ. 


ಪ್ರಕೃತಿ ತನ್ನನ್ನು ವಂಚಿನರೆಳಸುವವರ ಮೇಲೆ ಮುಯ್ಯ ತೀರಿಸಿಕೊಳ್ಳದೆ ಬಿಡು 
ವು ಹೀಗೆ ಪ್ರಕೃತಿಯ ಪ್ರತಿಶೋಧಕ್ಕೆ ಸಿಲುಕಿದ ಆತ್ಮವು ಪ್ರಕೃತಿಯನ್ನು 
ಗೆದ್ದು ಉದ್ದಾ ರವಾಗಬೇಕು; ಇಲ್ಲದೆ ಆದರ್ಶಚ್ಯು ತವಾಗಿ ಪತಿತವಾಗಿ ವಿನಾಶ 
ಹೊಂದಬೇಕು. ಇಲ್ಲದಿದ್ದರೆ ಕೋಟಿ ಕೋಟಿ Sed ಹಿಡಿದಿರುವ ಸಾಧಾರಣ 
' ಪಥವನ್ನು ಹಿಡಿಯಬೇಕು, (೦೩) 


ಹೂವಯ್ಯ ಪ್ರಕೃತಿಯನ್ನು ಗೆದ್ದು ಉದ್ದಾ ರನಾಗುತ್ತಾನೆ ಎಂಬ ಧ್ವನಿ ಕಾದಂಬರಿ 
ಯಲ್ಲಿದೆ. ಆದರೆ ಈ ಗೆಲುವಿನಲ್ಲಿ ಸೋಲಿನ ಅಂಶಗಳೂ ಇವೆ ಎನ್ನುವುದನ್ನು 
ಮರೆಯಲಾಗದು. . "ಹೂವಯ್ಯ ಭಾವನನ್ನೇ : ಮದುವೆಯಾಗುತ್ತೇನೆ' ಎಂಬ 
ಸೀತೆಯ ಬರೆಹವನ್ನು ನೋಡಿ ಅವಳು ವಿಧಿ ತಂದ ವಧು ಎಂದು ಹೂವಯ್ಯ 
ಭಾವಿಸುತ್ತಾನೆ. ಆದರೆ ಅವನು ಪ್ರೇಮದ ಅನುಭವಕ್ಕೆ ತನ್ನನ್ನು ಸಂಪೂರ್ಣ 
ವಾಗಿ ಒಪ್ಪಿಸಿಕೊಳ್ಳುವುದಿಲ್ಲ. ಈ ಸಂಬಂಧದ ಪ್ರಾರಂಭದಿಂದಲೂ ಅವನಲ್ಲಿ 
“ಅಂತಃ ಸಮರ' ನಡೆಯುತ್ತದೆ. "ಒಮ್ಮೆ' ಆಕೆಗಾಗಿ ಸಂಸಾರದ ಭಾರವನ್ನು 
ಹೊರುವುದು ಅಷ್ಟೇನೂ ಹೀನವಲ್ಲ, ನಷ್ಟಕರವಲ್ಲ ಎಂದು ಆಲೋಚಿಸಿದನು. 
ಬ pd ಂ೨*ು ದ ಗೆ ಸೆಳೆಯ 
ಮತ್ತೊಮ್ಮೆ ತನ್ನ ಮಹದಾಕಾಂಕ್ಷೆಯ ಆದರ್ಶ ಅವನನ್ನು ತನ್ನೆಡೆ ಸಳೆಯು 
ತ್ಕಿತು is (೧೪) ಅವರ ಸಂಬಂಧ ಗುರು- ಶಿಷ್ಯರ ಸಂಬಂಧವಾಗಿಯೇ ಉಳಿ 
ವಂ ಸ 
ಯುತ್ತದೆ... ಹೂವಯ್ಯ ಸೀತೆಗೆ ಗೀತೆಯ ಸಂದೇಶಃ ನ್ನು ವಿವರಿಸುತ್ತಾ ನೆ. 
ಅವನ ಸಹವಾಸದಲ್ಲಿ ಅವಳು ಹಲವಾರು SS ತಿಳಿದುಕೊಳ್ಳುತ್ತಾ ಳೆ. 
ಅವಳ ಭಾಷೆಯೂ ಸುಸಂಸ್ಕೃತವಾಗುತ್ತದೆ. ಹಳ್ಳಿಯ ಹುಡುಗಿ" "ಸುಸಂಸ್ಕೃತ 
ತರಳೆ' ಯಾಗಿ ಪರಿವರ್ತನ ಹೊಂದುತ್ತಾಳೆ. ತಾನು” ಹೂವಯ್ಯ ನಿಗೆ ದಮಯಂತಿ 


ಕಾ 


KN ರ್ಯಾ ಉದ್ರಿ a ಎ ನಿಜವಾ ಯ 
ಹಾಗುತ್ತೇನೆ, ಚಂದ್ರಮತಿಯಾಗತ್ತೆ ನೆ, ಸಾವಿತ್ರಿಯಾಗುತ್ತೇನೆ, ನಿಜವಾಗಿಯೂ 


ಸೀತೆಯಾಗುತ್ತೇನೆ. ” ಮುಂತಾದ ಚಿನ್ನದ ಕನಸುಗಳನ್ನು ಕಾಣುತ್ತಾಳೆ. ಮಹಾ- 
ದಾಕಾಂಕ್ಷೆಯ ಲೋಭವಿಲ್ಲದ ಅವಳ ಪ್ರೇಮದಲ್ಲಿ. ಉತ್ಕ ಹ ಸಮರ್ಪಣ ಭಾವ- 
ಗಳೆರಡನೂ ಗುರುತಿಸಬಹುದು. ಕೃಷ್ಣಪ್ಪ ನೊಡನೆ ಅವಳ ಮದುವೆ ಗೊತ್ತಾದಾಗ 
ಸೀತೆ ತೀವ್ರ ಆಘಾತಕ್ಕೊಳಗಾಗುತ್ತಾ ನ್ಯಾ ಪ್ರೇಮಭಂಗ ಅವಳನ್ನು ಉನ್ಮಾ! ದದ 
"ಅವಸೆ ಗೆ ಎಳೆಯುತ್ತದೆ. ಅವಳು ಮನೋರೋಗಿಯಾಗುತ್ತಾಳೆ. ಈ ಘಟನೆಗೆ 
ಹೂವಯ್ಯನ ಪ್ರತಿಕ್ರಿಯೆ ವಿಚಿತ್ರವಾಗಿದೆಯಷ್ಟೇ_ಅಲ್ಲದೆ, ಹೃದಯ ಹೀನವೂ ಆಗಿದೆ. 
ಅವಳನ್ನು ನೋಡಲು ಆತ ಮುತ್ತಳಿಿ ಳಗೆ ೋಗುವದಿಲ್ಲಿವ ಪ್ಟೇ ಅಲ್ಲ. ಕುರ್ತ೯ 
ದಿಂದ ಅ ಪ್ರೇಮ: ಹುಸಿ, ತನ್ನ ಇದಾರ ಪ್ರೇಮಕ್ಕೆ “ಅವಳು ವಂಚನೆ 
ಮಾಡಿದ್ದಾಳೆ ಎಂಬ ಅಸಂಬದ್ಧ ನಿ ರ್ಣಯಕ್ಕೆ' ಬರುತ್ತಾನೆ... “ಯಾವಳೋ ಬಬ್ಬ 
ಹಳ್ಳಿ ಯ. ಹೆಣಿನ ಚೆಲುವಿಗೆ ಸೆರೆಯಾಗಿ ಮ ಆದರ್ಶ ಸಾಧನೆಗೆ ತಿಲಾಜ 
ಕೊಡುವುದರಲ್ಲಿ , ಭಗವಂತ ತನ್ನನ್ನು ಪಾರುಮಾಡಿದ”. ಎಂಬ ಧನ್ಯಭ 
ವನ್ನು ಹೂವಯ್ಯ ಸಭ ತನ್ನಿಂದ ಸೀತೆಗಾದ ದ್ರೋಹ, ಅನ್ಯಾ ಜು 
ಗಳ ಕಲ್ಪನೆಯೇ ಅವನಿಗೆ ಬರುವುದಿಲ್ಲ. ಕೃಷ್ಣಪ್ಪನ ಸಾವಿನ ನಂತರ ಹೂವಯ್ಯ 
ಸೀತೆಗೆ ಒಂದು "ಪ್ರೇಮಪತ್ರ" ಬರೆಯುತ್ತಾನೆ. ಆದರೆ ಅದು ಸೇರುವುದು 
ಜ್ವಾಲೆಯನ್ನು, ಸೀತೆಯನ್ನಲ್ಲ. ಸೀತೆ ಇನ್ನೂ ಅವನಲ್ಲಿ ನಂಬುಗೆಯನ್ನು ಕಳೆದು 
ಕೆಸಂಡಿರುವುದಿಲ್ಲ. ರಾಮಯ್ಯನನ್ನು ತನಗೆ ವರನಾಗಿ ಶಾಮಯ್ಯಗೌಿಡ ಆರಿಸಿ 
ದಾಗ ಅವಳು ಹತಾಶಳಾಗಿ ಹೂವಯ್ಯನಿಗೆ ಪತ್ರ ಬರೆಯುತ್ತಾಳೆ. ಆದರೆ 
ದುದೆನ್ಸವದಿಂದ ಅವ RN ಕಸೇರಿ ಅನಾಹುತಕ್ಕೆ ಎಡೆಮಾಡಿ ಕೊಡು 
ತ್ತದೆ. ಸೀತೆಗೆ ಆತ ಹತ್ಯೆಯ ವಿಜಾರವೂ ಬಂದು ಹೋಗುತ್ತದೆ. . ಅವಳ 
ಮೈ ಮೇಲೆ ಎಚ್ಚರವಿ ಲ್ಲ ದ ಅವಳ ಮದುವೆ ರಾಮಯ್ಯ ನೊಡನೆ ನಡೆದು 
ಹೋಗುತ್ತದೆ. ನರಕ ರವನ್ನನುಭವಿಸಿ ಅವಳು ಹೂವಯ್ಯನ ಆಶ್ರ ಸ ಪಡೆಯುತ್ತಾಳೆ. 
ಆದರೆ ಚಂರ ದ್ರಯ್ಯಗೌಡ ಡನ. ಮರಣದ ನಂತರ ಹೂವಯ್ಯ ಎಲ್ಲ ಅನರ್ಥಗಳಿಗೂ 
ತಾನೇ ಹೊಣೆಯೆಂದು ತಿಳಿದು ಸೀತೆಯನ್ನು ಕಂಡ 'ರಾಮಯ್ಯನ ಹೆಂಡತಿ 
ಯಾಗಿರುವಂತೆ ಆಕೆಯನ್ನು ಒಪ್ಪಿಸಲು' NS ನಿರ್ಧರಿಸ ಸುತ್ತಾನೆ. 
ಸೀತೆ ಕೇವಲ. ಒಂದು ವಸ: ಹಿವಿದ್ದಹಾಗೆ. ಈ ಹಿನ್ನೆ ಲೆಯಲ್ಲಿ ನಿರೂಪಕ ಇವ 
ರೀರ್ವರ ಸಂಬಂಧದ ದುರಂ೬ವನ್ನೇ ಅಲ್ಲಗಳೆದು ಅದನ್ನು ವೈಭವೀಕರಿಸುವುದು 
ಅಸಹಜವಾಗಿ- ಕಾಣುತ್ತದೆ. . "ಆಕೆಯ ಮತ್ತು ಹೂವಯ್ಯನ ಬಾಳು, ಒಡಲ 
ಸೋಂಕಿನ ಗೊಡವೆಯಿಲ್ಲದೆ ಪರಸ್ಪರ ಪ್ರೇಮದ 'ಎರಡು ಆತ್ಮಗಳ ಪ್ರಜ್ವಲ 
ಜೀವನವಾಗಿತ್ತು...... ' ಎನ್ನುವ ಚಿತ್ರ ವಾಸ್ತವಮತೂ ಇರಲಿ, ಸಾಧ್ಯತೆಯ 
ಮೇರೆಯನ್ನೂ ಅಳಿಸಿಹಾಕುತ್ತದೆ. ಹೂವಯ್ಯನ ಆದರ್ಶದ ' ಹಂಬಲ ಅವನ 


೫೮ ಸಂಕ್ರಮಣ ೨೬೫ ಸಪ್ಪ ಬರ ೧೯೯೪ 


' 


k 


ಇನ್ನಿ 


ಮಾನವೀಯತೆಯನ್ನೇ ಊನಗೊಳಿಸುವ ದುರಂತವನ್ನು, ನಿರೂಪಕನ .: ಇಚ್ಛೆಗೆ 


ವಿರುದ್ಧವಾಗಿ, ಕಾದಂಬರಿ ಧ್ವನಿಸುತ್ತದೆ. ಕ 


| ಸಂಸ್ಕೃತಿಯ ಆದರ್ಶದ ಹಂಬಲದಲ್ಲಿ, ತನ್ನ ಮಾನವೀಯತೆಯನ್ನೇ ಬಲಿಕೊಡುವ 


ಹೂವಯ್ಯನನ್ನು ಒಪ್ಪಿಕೊಳ್ಳುವ ಕಾದಂಬರಿ. ಪ್ರಕೃತಿಯ ನೆಲೆಯಲ್ಲಿಯೇ ತನ್ನ 
ಬಮಕನ್ನು ಬಾಳುವ 'ವಿರಾಮ ಮೂರ್ತಿ' ಪುಟ್ಟಣ್ಣ ನನ್ನೂ "ಒಪ್ಪಿಕೊಳ್ಳುವುದು. 
ಆಶ್ಚ ರ್ಯಕರವಾಗಿದೆ. ಪುಟ್ಟಣ್ಣ ಹೂವಯ್ಯನನ್ನು ಪ್ರೀತಿಸುತ್ತಾನೆ. ಆದರೆ 
ಅವನ ಪ್ರಭೂವದಿಂದ ತಪ್ಪಿಸಿಕೊಳ್ಳುತ್ತಾನೆ. ತನಗೆ ಅತ್ಯಂತ ಪ್ರೀಯವಾದ ಬೇಟೆ, 
ಕಳ್ಳೆಗಳನ್ನು ಅವನು ತ್ಯಜಿಸುವುದಿಲ್ಲ. ಆದರೆ ಅವನ ಮಾನವೀಯತೆ ಅಗಾಧ 
ವಾದದ್ದು ಬದುಕಿನ ಆಳದಿಂದ ಬಂದದ್ದು ಎನಿಸುತ್ತದೆ. ಟೈಗರ್‌ ಸತ್ತಾಗ 
ಅವನ ದುಃಖ, ಅವನ ಸಾವಿಗೆ ಕಾರಣನಾದ ಜಾಕಿಯನ್ನು ತನ್ನ ಪ್ರಾಣದ ಹಂಗಿಲ್ಲದೇ 
ಕೊಲ್ಲ ಹೋಗುವುದು, ಆದರೆ ಅದೇ ಜಾಕಿ ಕೃಷ್ಣಪ್ಪನನ್ನುಳಿಸಹೋಗಿ ಸಾವಿಗೀ 
ಡಾದಾಗ ಅವನ ಒಳ್ಳೆಯತನವನ್ನು. ಸ್ವಾಮಿ ಭಕ್ತಿಯನ್ನು ಕೊಂಡಾಡುವುದು 
ಅವನ ಮಾನವೀಯತೆಯ ನಿದರ್ಶನಗಳಾಗಿವೆ. ಪುಟ್ಟಣ್ಣ ನ... ಉದಾಹರಣೆ 
ಕಾನೂರು ಹೆಗ್ಗಡಿತಿ ಹೂವಯ್ಯನ ದೃಷ್ಟಿಕೋನಕ್ಕೆ ಮಾತ್ರ ಬದ್ಧವಾದುದಲ್ಲ, 
ಅದರ ಜೀವನ ದರ್ಶನದಲ್ಲಿ ವೈವಿಧ್ಯವಿದೆಯೆನ್ನುವುದನ್ನು ತೋರಿಸುತ್ತದೆ. ಹಾಗೆ 
ನೋಡಿದರೆ, ಚಂದ್ರಯ್ಯಗೌಡ, . ಸುಬ್ರಮ್ಮನಂಥವರನ್ನೂ ಕೂಡ ಕಾದಂಬರಿ 
ಸಂಪೂರ್ಣವಾಗಿ ತಿರಸ್ಕರಿಸುವುದಿಲ್ಲ. ಹೀಗಾಗಿ ಕಾನೂರು ಹೆಗ್ಗಡಿತಿ ಸಂಸ್ಕೃತಿ 
ನಿಷ್ಕವೋ, ಪ್ರಕೃತಿನಿಷ್ಠ ವೋ ಎನ್ನುವುದನ್ನು ಖಚಿತವಾಗಿ ಹೇಳಲಿಕ್ಕಾಗುವುದಿಲ್ಲ. 


೧. ಕುವೆಂಪು, ಕಾನೂರು ಹೆಗ್ಗಡಿತಿ, ಉದಯರವಿ ಪ್ರಕಾಶನ, ಮೈ ಸೂರು. 
ಐ. ಮು. ೧೯೭೦, ಮೊ. ಮು. ೧೯೩೬ ಪು. ೬೧ 


೨. ಅದೇ, ಪು. ೧೧೦. 


೩. ಅದೇ, ಪು. ೪೮೬. 

೪. ಅದೇ, ಪು. ೧೭೩. 

೫. ಅದೇ, ಪು. ೪೮೯. 

೬, ಕುವೆಂಪು, ಥೀ ರಾಮಾಯಣ ದರ್ಶನಂ, ಮೈಸೂರು ವಿಶ್ವವಿದ್ಯಾನಿಲಯ, 


೧೯೭೧. ಪು. ೧೬೩. 


. ಸಂಕ್ರಮಣ ೨೬೫ ಸಪ್ಟಂಬರ ೧೯೯೪ ರ್ಕಿ 


| 
ತ್‌ 


೬. ಎಂ: ಜಿ. ಕೃಷ್ಣಮೂರ್ತಿ, ಆಧುನಿಕ ಭಾರತೀಯ ಸಾಹಿತ್ಯ, ಪು, ೧೨೬, 

6. ಇಂಥದೇ ಒಂದು ಕಲ್ಪನಾ ಲೋಕವನ್ನು ಶ್ರೀರಂಗರ ನಿಶ್ಚಾವಿಂತ್ರ ಸೃಷ್ಟಿಯ 
ನಾಯಕ ನಾರಾಯಣನೂ ಸೃಷ್ಟಿಸುತ್ತಾನೆ. ' ವಿಶ್ವಾಮಿತ್ರ, ತ್ರಿಶಂಕು 
ಪ್ರತೀಕಗಳು ಈ ಎರಡೂ ಕಾದಂಬರಿಗಳಲ್ಲಿರುವುದು ಕುತೂಹಲಕಾರಿ 
ಯಾಗಿದೆ. : 

೯. _ಕಾನೊರು ಹೆಗ್ಗಡಿತಿ, ಪು. ೫೬೪. ಒತ್ತು ನನ್ನವು. 

೧೦. ಆಧುನಿಕ ಭಾರತೀಯ ಸಾಹಿತ್ಯ. ಪು. ೧೧೮. 

೧೧ ಕಾನೂರು ಹೆಗ್ಗಡಿತಿ, ಪು. ೨೫೩. 


೧೧ಎ. ಮಿರ್ಜಿ ಅಣಾ ರಾಯರ ನಿಸರ್ಗ ದಲಿ "ನಿಸರ್ಗ" ಪದವನ್ನು ಮೂಲ, 


ಣ ೧೨ 

ಪ್ರಕೃತಿ ಅಥವಾ ಸ್ವಭಾವ ಎಂಬ. ಅರ್ಥದಲ್ಲಿ ಉಪಯೋಗಿಸಲಾಗಿದೆ. . ಈ 
ಇ 
ಗು 


ಕಾದಂಬರಿಯ ಪಾತ್ರಗಳಲ್ಲಿ ತಮ್ಮ ಸಹಜ ಪ್ರವೃತ್ತಿಗೇ ಅಂಟಿಕೊಂಡ 
ವರು. ಈ ಪ್ರವೃತ್ತಿಗಳನ್ನು ನಿಯಂತ್ರಿಸಬಲ್ಲ `ಸಂಸ್ಕೃತಿ' ಯನ್ನು ಅವರಲ್ಲಿ 


ಹ 
ಕಾಣಲಾರೆವು. 

70೨. ಅದೇ, ಪು. ೧೯೩-೧೯೪ 

೧೩. .' ಅದೇ, . ಪು. ೨೭೦-೭೧ 

೧೪,  ಅದೇ,. ಪು. ೧೩೦. 

೧೫, - "ಅದೇ, ಪು: ೨೮೦. 

೧೬. ಅದ್ದೊ ಪು. ೬೩೮. 


೬೦ ಸಂಕ್ರಮಣ ೨೬೫/ಸಪ್ಟಂಬರ ೧೯೯೪ 


NE 


i ಸ ತಟ (ಜಡ ಎಟ ಶ್ರ 


| | ಪುಸ್ತಕ ನಿಬರ್ಶೆ' 
EE 


ಆಳುವ ವರ್ಗ ಮತ್ತು ಶಿಕ್ಷಣ ಸದಿ: 
0: ಟು 
ಮೋಕ್ಷ ಬೇವಿನಹಾಳ 


( ವಿಶ್ಲೇಷಣ/ಪ್ರಕಾಶನ, ಬೇವಿನಹಾಳ ; ೧೯೯೧ ) 


ಶ್ರೀಯುತ, ಮೋಕ್ಷ ಬೇವಿನಹಾಳ ಆವರು ಅತ್ಯಂತ ಸತ್ಯ. ಮತ್ತು. ನಿರ್ದಿಷ್ಟ 
ಅಂಶಗಳನ್ನು ಈ ಪುಸ್ತಕವ ಮೂಲಕ ಓಮಂಗರನ್ನಿ ತೆರೆದುಕೊಂಡಿದ್ದಾರೆ. ಶಿಕ್ಷಣದ 
ಅರ್ಥ, ವ್ಯಾಸ್ತಿ, ಅದು ನಡೆಮ ಬಂದ ದಾರ್ಮಿ, ಆಡಳಿತ ವರ್ಗಗಳು, ಬದಲಾದ 
ಆಡಳಿತಕ್ಕೆ ತಕ್ಕಂತೆ ಬದಲಾದ ಶಿಕ್ಷಣ ಪದ್ಧ ತಿ. ಶಿಕ್ಷಣ ಆಯೋಗಗಳು, ವರ್ಗಾ 
ಧಾರಿತ ಶಾಲೆಗಳು, ಶಿಕ್ಷಣದ ವಿವಿಧ ಕೇಂದ್ರಗಳು...... ಹೀಗೆ ಅನೇಕಾನೇಕ ಅಂಶ 
ಗಳನ್ನು ಕೂಲಂಕಷವಾಗಿ ವಿವರಿಸಿದ್ದಾರೆ. ಇದು ಶಿಕ್ಷಣ ಶಾಸ್ತ್ರ ಕಲಿಯುವ 
ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಪಠ್ಯಪುಸ್ತಕ ಆಗುವುದರಲ್ಲಿ ಯಾವ ಸಂಶಯವೂ 
ಇಲ್ಲ. . ಆದರೆ, ಅವರು ಆಶಿಸುವಂತಹ ಒಂದು “ಆದರ್ಶ ಶಿಕ್ಷಣ' ಅಸ್ತಿತ್ವಕ್ಕೆ 
ಬರುವುದರ ಬಗ್ಗೆ ಸಂಶಯವಿದೆ. ಏಕೆಂದರೆ ಆಳುವ ವರ್ಗ. ಕೇವಲ ಶಿಕ್ಷಣ 
ಪದ್ಧತಿ ಮಾತ್ರವಲ್ಲ, ತನ್ನ ಸಮಾಜದ ಎಲ್ಲ ಶಕ್ತಿಗಳನ್ನು ತನ್ನ ಆಧೀನದಲ್ಲಿಟ್ಟಿ 
ಕೊಳ್ಳುತ್ತದೆ. ಮತ್ತು ಅದು ಆಳುವ ವರ್ಗಕ್ಕೆ ಅನಿವಾರ್ಯವಾದುದು. ಆಡಳಿತದ 
ಗದ್ದುಗೆ 'ದೊರೆತ ಕೂಡಲೇ ಎಂತಹ ವ್ಯಕ್ತಿಯೂ ಸ್ವಾರ್ಥಿಯಾಗುವುದರಲ್ಲಿ ಸಂಶ 
ಯವೇ ಇಲ್ಲ. ಮತ್ತು ಆಡಳಿತ ಸೋಲಲು ಕಾರಣ ಈ ಸ್ಟಾರ್ಥ ಮಾತ್ರವಲ್ಲ, ದಡ್ಡ 
ತನವೂ ಕಾರಣ. ಹೀಗೆ ಅನರ್ಹರು ಕುರ್ಚಿ ಏರಲು. ಕಾರಣ ಜನತೆ. ಜನತೆ 
ಅವರನ್ನು ಆರಿಸಲು ಕಾರಣ ಮೌಢ್ಯತೆ. ಮತ್ತು ಮೌಢ್ಯತೆಗೆ ಕಾರಣ ಶಿಕ್ಷಣ 
ಪದ ತಿ..: ಶಿಕ್ಷಣ. ಸೋಲಲು ಕಾರಣ ಆಳುವ ವರ್ಗ. ಹೀಗೆ ಇದೊಂದು 
ರೀತಿಯ ವಿಷ ವರ್ತುಲ. ಎಲ್ಲರೂ ಈ ವರ್ತುಲದೊಳಗೆ ಇರಬೇಕಾದವರು, 


ಬಾಳಬೇಕಾದವರು. 


> 


ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ ೬೧ 


tL 
ಇ. 
if 


' ಎಂದಾದರೊಂದು ದಿನ ಸ್ಮಾರ್ಥರಹಿತ, ವಿಚಾರವಂತ, ಬುದ್ದಿ ವಂತ ವ್ಯಕ್ತ ಕೆ ಕ್ರಿಯೊಬ್ಬ, 
ಸಿನೆಮಾ ನಾಯಕನಂತಹ ೬೪ ವಿದ್ಯೆಗಳ ಪ್ರವೀಣ ಗದ್ದು ಗೆಯ ವೆ. ಆ ಕೂರುವ 
ಅವಕಾಶ ದೊರೆತರೆ, ಆತ ಶ್ರೀಯು ರ ಕನಸನ್ನು, ಕಲ್ಪ ನೆಯ ರಾಮ ರಾಜ್ಯ ವನ್ನು 
ಅಸ್ತಿಸೃಕ್ಕಿ ತರಬಹುದೆೇನೋ. ಅದುವರೆಗೂ eas ಘಾ 
ಎಲ್ಲರದೂ ಆಗಿದ್ದೆ 


ಒಂದು ಕಡೆ , ಶ್ರೀಯುತರು ವಿಷಯ.ಜ್ಞಾನ ತಿಳಿಯದ ಶಿಕ್ಷಕರನ್ನು... "ಕೊಳಕು- 
ಎಡಬಿಡಂಗಿಗಳು'. ಎಂದು ಕರೆಯುತ್ತಾರೆ. ನಿಜ: 'ಹಾಗೆನ್ನಿ ಸುತ್ತದೆ. ಆದರೆ 
ಅವರ ಆಯ್ಕೆ ನಡೆದಿರುವುದು ಆಡಳಿತ-ವರ್ಗದಿಂದ. ಅವರಿಗೆ ಶಿಕ್ಷಣ ದೊರಕಿ 
ರುವುದೇ ಅಂತಹ ಶಿಕ್ಷಕರಿಂದ. ಮತ್ತು ಆಡಳಿತ ವರ್ಗದ ಆಯ್ಕೆ ಆಗಿರು 
ವುದು ಜನತೆಯಿಂದ. ಹಾಗೆ ಕರೆದ ಶ್ರೀಯುತರು ಈ ಕೊಳಕು ಎಡಬಿಡಂಗಿಗಳ 
ಭವಿಷ್ಯ ಹಾಗು ನಿಯಂತ್ರಣ ಕುರಿತು ಹೇಳಿಲ್ಲ. ಅವರೇನು ಮಾಡಬೇಕು ? 
ಡಾ ಕೊಡಬೇಕೆ ? ಅಥವಾ ಆಡಳಿತ ವರ್ಗದಿಂದ: ಸಂಬಳ ಪಡೆಯುವ 
ವಿದ್ಯಾರ್ಥಿಗಳಾಗಿ ಶಿಕ್ಷಣ ಪಡೆಯಬೇಕೆ"? 


ಶಿಕ್ಷಣದಿಂದ ಮಾನವೀಯತೆ, ನೈತಿಕತೆಗಳು ಬೆಳೆಯಬೇಕು ಎಂಬ ಶ್ರೀಯುತರ 
ಆಶಯ ಒಳ್ಳೆಯದೇ. ಆದರೆ, ಈಗ ಅಶಿಕ್ಷಿತರಲ್ಲಿ ಕಾಣುವ ಮಾನವೀಯತೆ, 
ನೈತಿಕತೆ ಶಿಕ್ಷಿತರಲ್ಲಿ ಕಂಡುಬರುವುದಿಲ್ಲ. ಅಂದರೆ, ಅದರ ಅರ್ಥ ಶಿಕ್ಷಣ ಸೋತಿದೆ 
ಎಂದು. ಇರಲಿ. ಆದರೆ ಅಶಿಕ್ಷಿತರಲ್ಲಿ ಈ ವರ್ತನೆ ಕಂಡುಬರಲು ಕಾರಣವೇನು ? 
ಬಹಳ ಕ್ಲಿಷ್ಟ ಮತ್ತು ವಾಸ್ತವಿಕ ಕಹಿ ಹಿಸತ್ಯ ಈ ಪುಸ್ತಕದ ಮೂಲಕ ಹೊರ 
ಬಂದಿದೆ. "ಶ್ರೀಯುತರು ಅದನ್ನು ಜನತೆಗೆ ಅರಗಿಸಲು; ವಿವರಿಸಲು ಪ್ರಯತ್ನ 
ಪಟ್ಟಿದ್ದಾರೆ. ಅವರ ಶ್ರಮ ಸ ಆಗುವುದರಲ್ಲಿ ಯಾವ ಅನುಮಾನವೂ 
ಇಲ್ಲ. ಆದರೂ ಅವರು ಆಶಯ ಪಟ್ಟ ೦ತಹ ಒಂದು ಆದರ್ಶ ಶಿಕ್ಷಣ ಪ ಪದ್ಧತಿ, 
ರಾಷ್ಟ್ರನೀತಿ, ಸ ವಾಹಿನಿ ತಸ ತ ಬರುವುದರ ಬಗ್ಗೆ ಅನುಮಾನವಿದೆ. 
ಭಿಮಾ ಸರೂ ಈ ಪುಸ್ತಕ ಶಿಕ್ಷಣ ವಿದಾ ದ್ಯಾರ್ಥಿಗಳಿಗೆ ಉತ್ತ ಖಾ” ಮಾರ್ಗದರ್ಶನ. 


ಎಂ. ಆರ್‌. ಮಂದಾರವಲ್ಲಿ 


೬೨ ಸಂಕ್ರಮಣ ೨೬೫!ಸಪ್ಪಂಬರ ೧೯೯೪ ' 


ಕರ್ನಾಟಕ ದಲಿತ ಚಳುವಳಿ ಮತ್ತು ಅಂಬೇಡ್ಕರ್‌: 
ಗಂಗಾರಾಂ ಚಂಡಾಳ 


( ಚೈತ್ರ ಪ್ರಕಾಶನ, ಮಾಲೂರು, ೧೯೯೨) 


ಸುಮಾರು ಎರಡು ದಶಕಗಳ ಇತಿಹಾಸವುಳ್ಳ ಕರ್ನಾಟಕದ ದಲಿತ ಚಳುವಳಿ 
ಮತ್ತು ಸಂಘಟನೆಗಳ ಹುಟ್ಟು, ಆರಂಭದ. ದಿನಗಳ ಹೋರಾಟದ ಸ್ವರೂಪ, 
ಅದರಲುಂಟಾದ ಅಡೆತ ಡಿಗಳು ಮತ್ತು ಪರಿಷ್ಕರಣವಾದ ಮತ್ತು ವ್ಯಕ್ತಿವಾದ 
ಪ್ರವೇಶದಿಂದ ಸಂಘಟನೆ ದುರ್ಬಲವಾದ ಬಗೆ, ಅಂಗ ಸಂಸ್ಥೆ ಗಳ... ಸಾಧನೆ, 
ದಲಿತ ಸಾಹಿತ್ಯ ಮತ್ತು ಸಂಘಟನೆಯ ಇವೊತ್ತಿನ ಗೊತ್ತು ಗುರಿಗಳ ಪರಿಚಯ 
ಚಂಡಾಳರ ಗ್ರಂಥದಲ್ಲಿ ದೊರಕುತ್ತದೆ. ದಲಿತ ಸಂಘಟನೆಯ ಬಗೆಗೆ ತಿಳಿಯ 
ಬೇಕೆನ್ನುವವರಿಗೆ ಈ ಗ್ರಂಥ ಒಳ್ಳೆಯ ಪ್ರವೇಶಿಕೆಯಾಗಿದೆ. 
ದೇವನೂರ ಮಹಾದೇವ ದಸಂಸದ ರಾಜ್ಯ ಸಂಚಾಲಕರಾದ ಮೇಲೆ ಸಂಘಟನೆ 
ದುರ್ಬಲವಾದುದಕ್ಕೂ ಅವರಿಗೂ ಜನತಾದ ಮಂತ್ರಿಗಳಿಗೂ ಒಳ ಸಂಬಂಧ 
ವಿದ್ದುದಕ್ಕೂ ಕಾರ್ಯ ಕಾರಣವನ್ನು ಧೈರ್ಯದಿಂದ ಗುರುತಿಸಿದ್ದಾರೆ. ಈ ಎಲ್ಲ 
ಕಡೆ ಸಂ ಭಟ ಗಗ ಅ ಅದನ್ನು ಮಧ್ಯಮ ವರ್ಗೀಯ. ಹಿತಾ 
ಸಕ್ತಿಯಿಂದ ಹಾಳು ಮಾಡಹೊರಟ ಶಕ್ತಿಗಳ ಅಜ ವಿರೋಧ, ಸಹಜವಾಗಿಯೇ 
ಪ್ರಕ ಟವಾಗಿದೆ. ಆದರೆ, ಲೇಖಕರ ಕೆಲವು ವಾದಗಳನ್ನೂ ಳ್ಳ ನಿಲುವುಗಳನ್ನೂ 
ಒಪ್ಪಲು ಆಧಾರಗಳು ಸಮರ್ಪಕವಾಗಿಲ್ಲ. ಉದಾ. ಗೆ, 'ದೇಮರು ಎಂದೂ 
ಕೂಡ ಪ್ರಜಾಸತ್ತಾತ್ಮಕ ವ್ಯಕ್ತಿಯಾಗಿರಲಿಲ್ಲ' ಎಂಬ ತೀರ್ಮಾನಕ್ಕೆ ಬರಲು 
: ನೀಡುವ ಕಾರಣ (ಪು. ೫೩ ); ಅಷ್ಟೇ ಅಲ್ಲ, ಒಬ್ಬ ಜವಾಬ್ದಾ ರಿಯ್ಕ ಪ್ರಜ್ಞಾ 
ವಂತ ಲೇಖಕನನ್ನು ಹೀಗೆ ವರ್ಣಿಸಲು ಇನ್ನಷ್ಟು ನಿದರ್ಶನಗಳು ಬೇಕಾಗುತ್ತವೆ. ' 
ಬರವಣಿಗೆಯ ಕ್ರಮದಲ್ಲಿ ಒಂದು ಶಿಸ್ತು, ಸಂಯೋಜನಾ ವ್ಯವಸ್ಥೆ ಇಲ್ಲಿಲ್ಲ. 
ಸಾಲುಸಾಲುಗಳು, ವಿಚಾರ ವಿಚಾರಗಳ 'ನಡುವಣ ಸಂಬಂಧ, ಸಾಪೇಕ್ಷತೆ ಕೂಡ 
ತರ್ಕಬದ್ದವಾಗಿ ಕ್ರೋಢೀಕೃತವಾಗಿಲ್ಲ. ಒಂದೇ ಪರಿಚ್ಛೇದದಲ್ಲಿ ಭಿನ್ನ ಭಿನ್ನ ವಿಚಾರ 
ಗಳು ಒಟ್ಟೊಟ್ಟಿಗೆ ಬಂದುಬಿಡುತ್ತವೆ. ಪುಸ್ತಕದ ರಚನೆಯಲ್ಲೇ ಈ ದೋಷ 
ಎನು ಕಾಣುವಂತಿದೆ. ಪ್ರಕಟನೆಯ ಮುನ್ನ ಗ್ರಂಥವನ್ನು ಇಡಿಯಾಗಿ ಸ 
ವ್ಯವಸೆ ಗೊಳಿಸುತ್ತಿದ್ದಲ್ಲಿ ಇನ್ನಷ್ಟು ಉಪ ಜ್ಯ ವಾಗುತ್ತಿತ್ತು; ಪುನರಾವೃತ್ತಿ 
i ವಿರವಾಗಬಹುದಾಗಿತ್ತು. 
ದಲಿತರ ಮೇಲಿನ ದಬ್ಬಾ ಳಿಕೆ ಶೋಷಣೆಗೂ ಅವರ ದಾರಿದ್ರ ;-ಭೂಹೀನತೆಗೂ 


ಸಂಬಂಧವನ್ನು ಸ್ಪಷ್ಟ ಹಾಗಿ ಗುರುತಿಸಿರುವ ದಸಂಸ, ದಲಿತರಿಗೆ ಭೂಮಿ ಕೊಡಿ 


ಸಂಕ್ರಮಣ ೨ ೨೬೫/ಸಪ್ಪ ಬರ ೧೯೯೪ ೬೩ 


ಸುವ ಹೋರಾಟ ಟಿ ಕೆಗೊಂಡಿ ದು ಸರಿಯಾದ ಕ್ರಮವಾಗಿದೆ. ಇಂಥ ಭೂ ಹೋರಾಟ 
ಸ ಕ. ವ್ಯಾಪಿ ್ಫಾಳಿ ಎಇ ನ ವೆ ನಿ ಲ ed 1 > ಹಿಳೆ 
ಗಳ ವಿವರ ಇಲ್ಲಿದೆ. ಜೊತೆಗ ದರ ವ್ಲೇಲಾದ ಹಲ್ಲೆಗಳು, ದಲಿತ ಮ 

ಯರ ಮೇಲಣ ಅತ್ಯಾಚಿ ಟಾ ಇದ ವಿವರವಿದೆ. ಮೂಲಭೂತಮಾದ 
ಹೋರಾಟಗಳನ್ನು : ಮುನ್ನ ತದ ಪ್ರದೇಶಗಳಲ್ಲಿನ ದಸಂಸದ ಕಾರ್ಯ 
ಕರ್ತರ ಪ್ರಜ್ಞೆ ಡೆ ಮಟ್ಟಿಗೆ ಅ ಗಿದೆ. ಎಂಬುದನ್ನು ನಾನೇ ಪ್ರತ್ಯ ಸು 
ಕಂಡಿದ್ದೇನೆ... ಅದೇ ಔಪಚಾರಿಕ 7 


I. 
ಐ 
2. 
೧ 
£1 
& 
೭೬ 


( ಉಪಾ : ದಕ ಜಿಲೆ ಯಲ್ಲಿ ) ಕಾರ್ಯಕರ್ತರ ಪ್ರಜ್ಞೆ ಏ ಏನೇನೂ ಬೆಳೆದಿಲ್ಲವೆನಿಸು 
ತ್ತದೆ. , ಇದನ್ನು ಬಳಸಿಕೊಂಡು ಕೆಲವು ವಿಘಟನಶೀಲರು ಪ್ರತಿ ಸಂಘಟನೆ ಕೂಡ 
ಹುಟ್ಟುಹಾಕಿ "ೊಂದಲವುಂಟುದಡಿದ್ದಾ ರೆ... ಹೊಸದಾಗಿ ಸಂಘಟನೆಯನ್ನು 


ಪ್ರವೇಶಿಸುವ ಕಾರ್ಯಕರ್ತರೇ ಏಕೆ, ದಲಿತ ಸಂಸ್ಕೃತಿಯ ಬಗೆಗೆ ಉದ್ದುದ್ದ ಬರೆ 
ಯುವ, ಮಾತಾಡುವ ಪ್ರಾಧ್ಯಾಪಕರೇ ( ಸ್ವತಃ ದಲಿತರು) ಇಂಥ 
ಪ್ರತಿ ಸಂಘಟನೆಗಳಲ್ಲಿ ಭಾಗವಹಿಸುವುದಿದೆ. ಕೆಲವು ಕಡೆ ದಸಂಸದ ಕಾರ್ಯಕ್ರವಂ 
ಭಜನಾ ಮಂಡಲಿಯ ಮ ಟ್ರಿ ಕ್ಕ ಮ ಪುಢಾರಿಗಳ ಸನ್ಮಾನಕ್ಕೆ ಇಳಿದು ಬಿಟ್ಟಿದೆ. 
ಆದ್ದ ರಿಂದ ಇಡಿಯ ರಾ ಇಜ್ಯದಲ್ಲಿ ಲಿ ಕಾರ್ಯಕ ರ್ತರನ್ನು ತರಬೇತುಗೊಳಿಸುವ, ` ಸಮ 
ರೂಪವಾದ ಕಾರ್ಯ ಕ್ರಮವನ್ನು ಒ ಒಂದೇ ಬದ್ಧ ತೆಯ ಲ್ರಿ, ಗಾಂಭೀರ್ಯ ದಲ್ಲಿ ನಡೆಸುವ 
. ಅಗತ್ಯವನ್ನು ದಸಂಸದ ರಾಜ್ಯ ಎರ್ಯ ಕಾರಿಣಿ ಮೆನಗಾಣಬೇಕೆನಿಸುತ್ತ ದ : ಎಲ್ಲ ಎಡ 
ಪಂಥೀಯ ಸಂಘಟನೆಗಳಲ್ಲ ಲೂ ಕ ನಯ ೯ಕರ್ತರ ರಾಜಕೀಯ ಪ್ರಜ್ಞೆಯ ಕೊರತೆ ಏಕ 
ಪ್ರಕಾರವಾದ ಸ ಸಮಸ್ಯೆಯ ಯಾಗಿದೆ. ಎಲ್ಲ ಎಡಪಂ ಥೀಯರೊಂದಿಗೆ ದಸಂಸ ಕೂಡಿ 
ಕಾರ್ಯಕ್ರಮದ ನೀಲನಕ್ಷೆ ರೂಪಿಸಿಕೊಳ್ಳುವುದು ಇಂದು ಜರೂರಾಗಿ ಆಗಬೇಕಾಗಿದೆ. 
ಚಂಡಾಳರಂಥ ಕಾಯ ೯ಕರ್ತರೂ ಲೇಖಕರೂದಲಿತ ಲೇಖಕರ ಪ ಪಟ್ಟಿ ಮಾಡುವಾಗ ಈ 
ಲೇಖಕರೊಳಗಿನ ಬಪ್ಪತೆಯ ವ [ತ್ಯಾಸ ಸ ಹಾಗೂ ಸಾಹಿತ್ಯ. ಸಂಘಟನಾತ್ಮಕ ಸಾಧನೆ 
ಗಳಲ್ಲಿನ ಭಿನ್ನ ತೆಯ ನ್ನು ಗಮನಿಸಿಲ್ಲ, ವಿಮರ್ಶಿಸಿಲ್ಲ ಎಂಬುದು ತನ್ನ ತಕರಾರಾಗಿದೆ. 
ದಲಿ ತರಳ pi ಮೂಡಿಬರದಿರುವ ಸಿ ತಿಯನ್ನು ಬಂಡ ಗಂಭೀರ 


ಇಗಿ ತೆಗೆದುಕೊಂಡಿಲ್ಲ. ಸ ಸ್ಸ ವಿಮರ್ಶೆಯ ಅಗತ್ಯ ವನ್ನು ಗ ಪಿಸುವ  ಚಂಡಾಳ . 


( ಪು.೧೦೫ ) ಈ ಸೂಕ್ಷ್ಮ "ಅರಿವನ್ನು ಉಳಿಸಿಕೊಳ್ಳ ಲು 'ಅಸಮರ್ಥರಾಗಿದ್ದಾ ರೆ. 
ಏನೇ. ತಾಂತ್ರಿಕ ದೋಷಗಳಿದ್ದರೂ ಚಚ, ಬರೆದಿರುವಂಥ ಗ್ರಂಥಗಳು 


ಹೆಚ್ಚೆಚ್ಚು ಪ್ರಕಟವಾಗಬೇಕು; ನಮ್ಮದಲಿತರ ಮತ್ತು ಕನ್ನಡಿಗರ ಪ್ರಜ್ಞೆಯನ್ನು ಬೆಳೆ 


ಸಾ ನಂದಿಗೆ, "ದಲಿತ el ಕುರಿತು ಓದುಗರಲ್ಲಿ ಸಮಪ ಜಾ 
ದೃ ಷ್ಟಿ ಕೋನವನ್ನು ಮೂಡಿಸುವ ಕೆಲಸವಾಗಬೇಕು. 


ಆರ್ಕೆ ಮಣಿಪಾಲ 


೬೪ ಸಂಕ್ರಮಣ ೨೬೫/ಸಪ್ಪಂಬರ ೧೯೯೪ 


ಮಾಡುತ್ತಿರುವ ಜಲ್ಲಿ ಗಳಲ್ಲಿ: 


ELT EE 


ಇ 


ಹಚ ಕಾಟ್‌ ಟಬ ಟಟ 


x 
Hf 
a 
1] 


ಈ ಸಂಚಿಕೆಯ ಲೇಖಕರು EN 


ಡಿ. ಜಿ. ಹಾಜವಗೋಳ ಕನ್ನಡ ಪ್ರಾಧ್ಯಾಪಕ, ಕರ್ನಾಟಕ ಆರ್ಟ್ಸ್‌ ಕಾಲೇಜು 


AN 
ಧಾರವಾಡ ೫೮೦೦೦೧, ವಿಜಯಲಕ್ಷ್ಮಿ ಕುಲಕರ್ಣಿ ಗಿ ಜಿ. ಎಲ್‌. 
ಕುಲಕರ್ಣಿ, ಮ. ನಂ. ೧೧, ೪ನೇ 2 ಬ್ಲಾಕ್‌, ಕೆ.ಎಂ.ಸಿ., ಹುಬ್ಬಳ್ಳಿ ೫೮೦೦ ೨೨, 


(ನ್ಯ 
L 


ಅಶೋಕ ನರೋಜಡೆಕ ಕನ್ನಡ ವಿಭಾಗ, ಆರ್ಟ್ಸ ಮತ್ತು ಸೈನ್ಸ್‌ ಕಾಲೇಜು, ಮಹ 
ಪ್ರರ ೫೮೭೩೧೨, ಜೆ. ಜಾರ? ೨೩, ೧ನೇ ಮೇನ್‌, ೨ನೇ ಕ್ರಾಸ್‌, 
ಐಂಎಸ್‌ಆರ್‌ ನಗರ, ಬೆಂಗಳೂರು ೫೬೦೦೫೪, ಸುಧಾಕರ ೭೬೩. ೧೨ನೇ 
ಮೇನ್‌, ಹೊಸ ಕಾಳಿದಾಸ ರಸ್ತೆ, ವಿಜಯನಗರ, '೧ನೇ. ಹಂತ, ಮೈಸೂರು 
೫೭೦೦೧೭, ಸೀಲಗೆಂಗಯ್ಯ ಪೂಜಾರ ಹೊಸಯಲ್ಲಾ ಪುರ ಕ್ರಾಸ್‌. ಧಾರವಾಡ 
೫೮೦೦೦೧, ಯು. ಆರ್‌. ಸ್‌ ಮಥುರಾ, ೩೨೫/ಎಚ್‌, ೯ನೇ "ಕೆ 
ಮೇನ್‌, ವಿಜಯನಗರ, ಬೆಂಗಳೂರು ೫೬೦೦೪೦; ಡಾ. ಜಿ. ಎಸ್‌. ಆನೂರ 
ಜಾನಕಿ, ನವೋದಯ ನಗರ, SE ೫೮೦೦೦೩, ಡಾ. ಎಂ. ಆರ್‌. 


ಮಂದಾರವಲ್ಲಿ ಕೇರಾಫ್‌ ಜಿ. ಕೆ. ರವೀಂದ್ರಕುಮಾರ, ಆಕಾಶವಾಣಿ, ಕಾರವಾರ 
೫೮೧೩೦೪, : ಡಾ. ಆಕ್ಕೈ ಮಣಿಪಾಲ ೧೧೮, ಎಂಐಜಿ ಹುಡ್ಕೋ ಮಣಿಪಾಲ 


ಬರಲಿರುವ ಚಂಪಾ ಸಾಹಿತ್ಯ 


ಶಾಲ್ಮಲಾ ನನ. ಶಾ ಲ್ಮಲಾ 


೨೬೫% 


ಸಂಕ್ರಮಣ ೨೬೫/ಸಪ್ಪ ೦ಬರ 


ಗ 
SANKRAMANA KRNG 9) 
ನಾರಾ 


ಜನವರಿ ೧೯೯೫ ರಿಂದ ಸುರುವಾಗುವ ೩೦ನೆಯ ಸಂಪುಟದಿಂದ : ಕ 


" 


ಇನ್ನೂ ಹೆಚ್ಚಿನ ಆಯಾಮಗಳನ್ನು ಹೊಂದಲಿರುವ 4 


ಇ0ಂ॥ಮಣ 


ಅ ಪ್ರತಿ ಸಂಚಿಕೆಯಲ್ಲಿ ೮೦ ಪುಟಗಳ ಸಾಹಿತ್ಯ: ವರ್ಷಕ್ಕೆ ಒಂದು ಸಾವಿ 
ಪುಟಗಳು 
ಅ ಉತ್ತಮ ಕಾಗದ ಬಳಕೆ : ಕಾರ್ಡ್‌ಶೀಟಿನ ಕವರು 
೨ ಇಪ್ಪತ್ತರೊಳಗಿನ ಯುವ ಕವಿಗಳಿಗೆ ಪ ತ್ಯೇಕ ವಿಭಾಗ 
ಅ ಪ್ರಥಮ ಸಂಕಲನದ ಕವಿಗಳ ಆಯ್ದ ಕವನಗಳ ಪ್ರಕಟನ 
ಅ ನಿಯಮಿತವಾಗಿ ಸಣ್ಣಕಥೆ, ಲಲಿತ ಪ್ರಬಂಧ ಮತ್ತು ಕಾದ ಭಾಗಗ 
ಮಿ 


ಸಾಹಿತಿಗಳೊಂದಿಗೆ ಸಂದರ್ಶನಗಳು. 


ತ 
1 
cit 
೮ 
2೨ 
etl 
A 


ಂದಾದರೂ ವಿಶೇಷಾಂಕ. : 


ಕನ್ನಡೇತರ ಸಾಹಿತ್ಯಗಳ ಪರಿಚಯ, ಅನುವಾದ. 


ಈ 

© 

9 

ಅ ಸಮಕಾಲೀನ ಜಾಗತಿಕ ಎಮರ್ಶಾ: ಪರಂಪರೆಗಳ ಪರಿಚಯ. 
4 

೦ 

ಭು 


pA AR 


ಕೆ ಕ 
1. 1೮ 


